ಬಿ.ಎಂ, ಶ್ರೀಕಂಠಯ್ಯ 


ವಿಚಿತ್ರ ಮತ್ತು ಸೂಕ್ತಿಗಳು 


ಪೊ! ಡಿ. ಲಿಂಗಯ್ಯ 


' 

| 
KE 
ಚ್ಟ 


ರಜತೋತ್ಸವ ಗ್ರಂಥಮಾಲೆ-೮ 


ಕನ್ನಡ ನವೋದಯ ಪ್ರವರ್ತಕ 


ಬಿ.ಎಂ. ಶ್ರೀಕಂಠಯ್ಯ 


ಬಿ. ಎಂ. ಶ್ರೀ. ಸ್ಮಾರಕ ಪ್ರತಿಷ್ಠಾನ 


ಬಿ. ಎಂ. ಶ್ರೀ ಕಲಾಭವನ 
ನೇ ಮುಖ್ಯರಸ್ತೆ, ನರಸಿ೦ಹರಾಜ ಕಾಲೋನಿ 
ಬೆಂಗಳೂರು-೫೬೦೦೧೯ 
ಶಾಖೆ: ಬೆಳ್ಳೂರು, ನಾಗಮ೦ಗಲ ತಾಲ್ಲೂಕು 


KANNADA NAVODAYA PRAVARTHAKA 


B.M.SRIKANTIA -A pen portrait and sayings - by Prof. 
D. LINGAIAH. Published by B.M.SRI. Smaraka Prathisthana 
Memorial Foundation, 3° Main Road, Narasimharaja colony, 
Bangalore-560019. 2005 Price: Rs.20=00 Pages: xii+ 44 


© ಹಕ್ಕುಗಳನ್ನು ಕಾದಿರಿಸಿದೆ 
ಜಿ. ಎಂ. ಶ್ರೀ ಸಾಕೆ ಕ ಸ್ರತ 
ಪ್ರಥಮ ಮುದ್ರಣ - ೨೦೦೫ ಗ್ರಂಸ್ಸ; < 


ಬ 
ಬೆಲೆ: ರೂ. ೨೦-೦೦ ವರ್ಗ... ಯಾ: 
ವರ್ಗ ಸಂತ ಹ ಸ. 
ಪ್ರಧಾನ ಸಂಪಾದಕರು ಬಂದ ತ... ವಾ 
ಡಾ. ಟಿ. ವಿ. ವೆಂಕಟಾಚ್ಯಲ್ರಾಶಾಸ್ತ್ರೀಿ ಟಪಾ 
ಡಿ.ಟಿ.ಪಿ. : 


ಸರಸ ಸೃತಿ ಡಿ.ಟಿ.ಪಿ. 
ಇರ ಬಂಕತಗರ, ಬೆಂಗಳೂರು - ೫೦ 


ಮುದ್ರಕರು 
ಸತ್ಯಶ್ರೀ ಪ್ರಿಂಟರ್ಸ್‌ ಪ್ರೈ. ಲಿ. 


೧೬೪, ೫ನೆ ಮುಖ್ಯರಸ್ತೆ, ಚಾಮರಾಜಪೇಟೆ 
ಬೆಂಗಳೂರು-೫೬೦ ೦೧೮ ದೂ : ೨೬೫೨೫೭೩೬ 


ಅಧ್ಯಕ್ಷರ ಮಾತು 


' 
| 
| 
ಪ್ರೊ. ಡಿ. ಲಿಂಗಯ್ಯನವರು ಬಿ. ಎಂ. ಶ್ರೀ. ಸ್ಮಾರಕ ಪ್ರತಿಷ್ಠಾನದ 
ಬೆಳ್ಳಿಹಬ್ಬದ ನಿಮಿತ್ತವಾಗಿ ಈ ಪುಟ್ಟಪುಸ್ತಕವನ್ನು ಸಂಕಲಿಸಿದ್ದಾರೆ.ಇದರಲ್ಲಿ 
ಬಿ. ಎಂ. ಶ್ರೀ ಅವರ ಜೀವನ ಪರಿಚಯವನ್ನು ಸಂಕ್ಷೇಪವಾಗಿ ಮೊದಲು 
ಮಾಡಿಕೊಟ್ಟು, ಅನಂತರದಲ್ಲಿ ಅವರ ಕೃತಿಗಳಿಂದಲೂ ಲೇಖನ, ಭಾಷಣ 
ಗಳಿಂದಲೂ ನೆನಪಿಟ್ಟುಕೊಳ್ಳಬೇಕಾದ ಸೂಕ್ತಿಗಳನ್ನು ಶ್ರಮವಹಿಸಿ ಆಯ್ದು 
ಸರಳಗೊಳಿಸಿದ್ದಾರೆ. 

ಈ ಸಂಕಲನದ ಸೂಕ್ತಿಗಳಲ್ಲಿ ಕನ್ನಡಿಗರ ಬದುಕಿಗೆ, 
ಭಾಷಾಭಿವೃದ್ಧಿಗೆ ಬೇಕಾದ ಪೋಷಕಾಂಶಗಳುಂಟು. ಇವನ್ನು ಆಗಾಗ 


ಮನನ ಮಾಡುತ್ತ ನಮ್ಮ ಜನ ವರ್ಚಸ್ಸಿಗಳಾಗಿ, ತೇಜಸ್ವಿಗಳಾಗಿ ಬೆಳೆಯಲಿ 
ಎಂದು ಹಾರೈಸುತ್ತೇನೆ. 


ಈ ಕೃತಿಯ ಪ್ರಕಟಣೆಗೆ ಕಾರಣರಾದ ಬೆಳ್ಳೂರು ಶಾಖೆಯ 
ಮಹಾಪೋಷಕರಾದ ಶ್ರೀ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೆ 
ನಮ್ಮ ಹೃತ್ಪೂರ್ವಕ ನಮನಗಳು ಸಲ್ಲುತ್ತವೆ. ಈ ಸ೦ಕಲನವನ್ನು ಸಿದ್ಧಪಡಿಸಿ 
ಪ್ರತಿಷ್ಠಾನದಲ್ಲಿ ಪ್ರಕಟಗೊಳಿಸಲು ಅವಕಾಶ ಮಾಡಿದ ಪ್ರೊ. ಡಿ. 
ಲಿ೦ಗಯ್ಯನವರಿಗೆ ನಮ್ಮ ಕೃತಜ್ಞತೆಗಳು ಸಲ್ಲುತ್ತವೆ. 


ಟಿ. ವಿ. ವೆಂಕಟಾಚಲ ಶಾಸ್ತ್ರೀ 
ಅಧ್ಯಕ್ಷ 


ಎರಡು ನುಡಿ 


ಬೆಳ್ಳೂರಿನಲ್ಲಿ ನಡೆದ ಸಭೆಯೊಂದರಲ್ಲಿ ಬಿ.ಎಂ.ಶ್ರೀ. ಸ್ಮಾರ! 
ಪ್ರತಿಷ್ಠಾನದ ಬೆಳ್ಳೂರು ಶಾಖೆಯ ಮಹಾಪೋಷಕರಾದ ಶ್ರೀ ಶ್ರೀ ಶ್ರಿ 
ಬಾಲಗಂಗಾಧರನಾಥ ಸ್ವಾಮಿಯವರು ಪ್ರಚಾರಕ್ಕಾಗಿ ಬಿ.ಎಂ.ಶ್ರೀಯವಃ 
ಬಗೆಗೆ ಕಿರುಪುಸ್ತಕವನ್ನು ಸಿದ್ಧಪಡಿಸಿಕೊಡಿ ಎಂದರು. ಆ ಕಾರ್ಯವನು 
ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಸನ್ಮಾನ್ಯ ಪದಾಧಿಕಾರಿಗಳು ನನಗೆ ವಹಿಸಿದರು 


ಅದರ ಫಲ ಈ ಕಿರುಹೊತ್ತಿಗೆ. ಇದನ್ನು ಬಿ.ಎಂ.ಶ್ರೀ. ಅಭಿಮಾನಿಗಳು 
ಕನ್ನಡ ಬಾಂಧವರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ 


ಈ ಗ್ರಂಥದ ಪ್ರಕಟಣೆಗೆ ಸಹಕರಿಸಿದ ಹಿರಿಯ ಸಂಶೋಧಕರ 
ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಅಧ್ಯಕ್ಷರೂ ಆದ ಡಾ. ಟಿ.ವಿ.ವೆಂಕಟಾಚಲ ಶಾಸಿ 
ಅವರಿಗೆ ಹಾಗೂ ಗೌರವ ಕಾರ್ಯದರ್ಶಿಗಳಾದ ಪ್ರೊ. ನ 
ಗೀತಾಚಾರ್ಯರಿಗೆ ಆಭಾರಿಯಾಗಿದ್ದೇನೆ. 


ಬೆಂಗಳೂರು ಡಿ. ಲಿಂಗ 
SOON 


ನಮ್ಮ ಮಾತು 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಣಾ ನಕ್ಕೆ ಈಗ ಇಪ್ಪತ್ರೈ ದರ ಸಂಭ್ರಮ. ಎಂ.ವಿ. 
ಸೀತಾರಾಮಯ್ಯ ಅವರಿಂದ ರ ಮೇ ೬ ಸ್ಕಾ ಸ್ಥಾಪನೆಯಾದ 
ದ ಪ್ರತಿಷ್ಠಾನವನ್ನು ರಾಷ್ಟ್ರಕವಿ ಕುವೆಂಪು ಅವರು ಉದ್ರಾಟನೆ "ಮಾಡಿದರು. 
ಮಾಸಿಯವರು ಪೋಷಕರಾಗಿದ್ದರು. ನ್ಯಾಯಮೂರ್ತಿ ನಿಟ್ಟೂರು 
ಶ್ರೀನಿವಾಸರಾವ್‌ ಅವರು ಸ್ಥಾಪಕ ಅಧ್ಯಕ್ಷ ಕರಾಗಿ, ಓತ ಗೌರವಾಧ್ಯಕ್ಷರಾಗಿ 
ಸಂಸ್ಥೆಗೆ ಮಾರ್ಗದರ್ಶನ ನೀಡಿದ್ದಾರೆ. ಈ ಸಂಸ್ಥೆ ಸ್ಥೆಯ ಸಂಸ್ಥಾಪಕರಾದ 
ಪೊ. ಎಂ.ವಿ. ಸೀತಾರಾಮಯ್ಯನವರು ಸಂಸ್ಥಾ ಸ್ಥಾಪಕ ಪಾನಕ ಗಳಾಗಿ. 
ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಕಟ್ಟಿ-ಬೆಳೆಸಿ ಕನ್ನಡ "ಜನತೆಗೆ ಬಿಟ್ಟುಹೋಗಿದ್ದಾರೆ. 
ಪ್ರೊ. ಎಲ್‌. ಎಸ್‌. ತಜಗಿಂಕಾವ್‌ ಬಾ ಶ್ರೀ . ಎನ್‌. ಬಸವಾರಾಧ್ಯ 
ಅವರು, ಈಗ ಡಾ॥| ಟಿ.ವಿ. ವೆಂಕಟಾಚಲಶಾಸ್ತ್ರೀ ಅವರು ಅಧ್ಯಕ್ಷರಾಗಿ 
ಸಂಸ್ಥೆಯನ್ನು ಮುನ್ನ ಡೆಸುತ್ತಿದ್ದಾರೆ. ಪದಾಧಿಕಾರಿಗಳು, ಅನಾ 
ಕಾರ್ಯಕರ್ತರು. ಹ ಸದಸ್ಯರು, ಕಾರ್ಯಸವಿತಿ ಸದಸ ರು ಸಂಸ್ಥೆಯ 
ಬೆಳವಣಿಗೆಯಲ್ಲಿ ಸಹಕರಿಸುತ್ತ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ತಂದಿದ್ದಾರೆ. 
ಈ ೨೫ ವರ್ಷಗಳಲ್ಲಿ ಪ್ರತಿಷ್ಠಾನ ನಿಷ್ಠೆಯಿಂದ ಸ BS ಪಾಂಡಿತ್ಯದ 
ಕೆಲಸಗಳು ಹಲವು. ಅವುಗಳಲ್ಲಿ ಪ್ರಮುಖವಾದವು: 


೧) ಮೌಲಿಕವಾದ ಪ್ರಕಟಣೆಗಳು : ಈವರೆಗೂ ಪ್ರತಿಷ್ಠಾನ ಎಪ್ಪತ್ತಕ್ಕೂ 
ಹೆಚ್ಚು ಪುಸ ಸಕಗಳನ್ನು ಪ್ರಕಟಿಸಿದೆ. “ಮಣಿಹ', “ಶ್ರೀನಿಧಿ'. 'ಸಂಗಮರ ಜ್‌ 
ವಿಜಯನಗರ”, ಶ್ರೀಕೃಷ್ಣ ಷ್ಟ ಬಾಲಲೀಲೆ', “ಕುಮಾರವ್ಯಾ ಸಭಾರತ ಸಂಗ್ರಹ', 

“ಎಂ.ವಿ.ಸೀ. ಸಮಗ್ರ ಸಾಹಿತ್ಯ ಸಂಪುಟಗಳು', "ಮಧುರಸ್ಮೃ ತ್ರಿ' 
``ಸಾಹಿತೋಪಾಸಕರು' ಕೆಲವು. 'ದಶಮಾನೋತ್ತವ ಕೃತಿಮಾಲೆ', "ಜನ್ಮಶತಾಬ್ದಿ 


"ಸ 


ಸ್ಮತಿಮ ಮಾಲೆ', “ದತ್ತಿ ಉಪನ್ಯಾಸ ಮಾಲೆ', "ಅಪೂಟಿತ ಹಸ ಸಪ್ರತಿಗಳ ಸಂಪಾದನೆ 


ಟೆ 


ಮತ್ತು ಪ್ರಕಟಣೆ', "ಸಹೃದಯಗೋಷ್ಠಿ ಕೃತಿಮಾಲೆ', “ತಿಮ್ಮಪ್ಪದಾಸ 
ಪ್ರಕಾಶನಮಾಲೆ', - ದ್ವಿದಶಮಾನೋತ್ಸವ ಸ್ಮತಿಮಾಲೆ', "ಸಾಹಿತ್ಯೋಪಾಸಕರು 
ಉಪನ್ಯಾಸಮಾಲೆ' ಹೀಗೆ ಹಲವು ಯೋಜನೆಗಳಲ್ಲಿ ವೈಚಾರಿಕ, ವಿದ್ವತ್‌ 
ಪೂರ್ಣ ಹಾಗೂ ಪಾಂಡಿತ್ಯ ಗಂಥಗಳನ್ನಷ್ಟೆ ಪ್ರಕಟಿಸುತ್ತಿರುವ ಪ್ರತಿಷ್ಠಾನ 
ಈ ವರ್ಷ ತನ್ನ ರಜತೋತ್ಸವ ಸ್ಮರಣೆಗಾಗಿ "ರಜತೋತ್ಸವಮಾಲೆ'ಯಲ್ಲಿ 
ಕೆಲವು ಗ್ರಂಥಗಳನ್ನು ಪ್ರಕಟಿಸಲು ಯೋಜಿಸಿದೆ. 


೨) ಪ್ರಾಚೀನ ಹಸ್ತಪ್ರತಿಗಳ ಸಂಗ್ರಹ ಸಂರಕ್ಷಣ ಪ್ರತಿಷ್ಠಾನದ 
ಬಹುಮುಖ್ಯವಾದ ಕಾರ್ಯ. ನಿರಂತರವಾಗಿ ಈ ಕಾರ್ಯವನ್ನು ಪ್ರತಿಷ್ಠಾನ 
ನಡೆಸಿಕೊಂಡು ಬರುತ್ತಿದೆ. ಈವರೆಗೆ ಸುಮಾರು ಮುಸಿ 
ಹಸ್ತಪ್ರತಿಗಳನ್ನು ಸಂಗಹಿಸಿ ವೈಜ್ಞಾನಿಕವಾಗಿ ಸ೦ರಕ್ಷಿಸಿಕೊ೦ಡು ಬರಲಾಗುತ್ತಿದೆ. 
“ಹಸ ಸ್ಪಪ್ರತಿಶಾಸ್ತ್ರ' ” ತರಗತಿಯನ್ನು ೧೯೯೦ ರಿಂದ. ನಡೆಸುತ್ತಿದೆ. ಹಸ್ತ ಸಪ್ರಿಶಾಸ್ತ್ರ 
ಎಂಬ ಬ ನೂತನ ಅಧ್ಯಯನ ಶಿಸ್ತನ್ನು ಹುಟ್ಟಿಹಾಕಿದೆ. ಪ್ರಾಚೀನ ಪರಂಪರೆಯ 
ಅಪರೂಪದ ಈ ಕಲೆಯಲ್ಲಿ ತರಬೇತಿ ನೀಡುತ್ತಿರುವ ಏಕೈಕ ಸಂಸ್ಥೆ ಎಂಬ 
ಹೆಗ್ಗಳಿಕೆ ಪ್ರತಿಷ್ಠಾನಕ್ಕಿದೆ. ಹಸ್ತಪ್ರತಿಗಳನ್ನು ಸಂಜ 2... ಹಿಡಿದು 
ಅವುಗಳ ಸಂರಕ್ಷಣೆ, ಬಾದಿತ. ಸಂಪ್ರತಿಮಾಡುವುದು. ಓದುವುದು 
ಮತ್ತು ಗ್ರಂಥಸಂಪಾದನೆಯವರೆಗೆ ಈ ತರಗತಿಯಲ್ಲಿ ತರಬೇತಿಯನ್ನು 
ನೀಡಲಾಗುತ್ತಿದೆ. ಈ ತರಗತಿಯ ಹತ್ತುವರ್ಷದ ನೆನಪಿಗೆ ಹಳೆಯ 

ದ್ಯಾರ್ಥಿಗಳು "ಸಿರಿಕಂಟ' ಎಂಬ ವೇದಿಕೆಯನ್ನು ಹುಟ್ಟುಹಾಕಲಾಗಿದ್ದು, 
ಎ ಮೂಲಕ "ಹಳಗನ್ನಡ ಕಾವ್ಯಾಭ್ಯಾಸ ಶಿಬಿರ”, 'ಹಸ್ತಪತಿ ಸೇವಾಕೇಂದ' 
ಮತ್ತು “ಹಸ ಸ್ಪಪ್ರತಿ ಶಿಬಿರ'ಗಳನ್ನು ನಡೆಸಲಾಗುತ್ತಿದೆ. 


೩) "ಕರ್ನಾಟಕ ಲೋಚನ' ಎಂಬ ಎದ್ವತ್‌ ಪತ್ರಿಕೆಯ ಪ್ರಕಟಣೆ: 
ಕರ್ನಾಟಕ ಲೋಚನ ಸದ್ಯಕ್ಕೆ ನಿಯತವಾಗಿ ಪ ಪ್ರಕಟವಾಗುತ್ತಿರುವ ಏಕೈಕ 
ಸಂಶೋಧನಪತಿಕೆ. ಹ. ಹೊಸ ಸಂಶೋಧನೆಗಳು, ಎದ್ವಾಂಸರ 
ಮೌಲಿಕವಿಚಾರಗಳು, ಟೀಕೆ-ಟಿಪ ಶ್ರಣಿಗಳು, ವಿಚಾರಪೂರ್ಣ 'ಮತ್ತು 
ವಿದೃತ್‌ಗಂಥಗಳ ವಿಮರ್ಶೆ ಹೀಗೆ ವಿದ್ಧತ್‌ಕ್ಷೇತ್ರ್ಕೆ ಈ ಪತ್ರಿಕೆ ಮೀಸಲಾಗಿದ್ದು 
ಪಂಡಿತ ಲೋಕದ ಮೆಚ್ಚುಗೆಗೆ ಪಾತ್ರವಾಗಿದೆ. 


ಸ) 


ಆರಂಭದಿಂದಲೂ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವ ಯೋಜನೆ. 
ಪ್ರತಿಷ್ಠಾನದ ಬಹುಪಾಲು ಕೆಲಸಗಳು ವಿದ್ವತ್‌ - ಕ್ಷೇತ್ರಕ್ಕೆ ಮೀಸಲಾಗಿದ್ದರೂ 
ದ್ಯ ಗೋಷ್ಠಿಯ ಮೂಲಕ ಸೃಜನ ಸಾಹಿತ್ಯಕ್ಕೂ ವೇದಿಕೆಯನ್ನು ಒದಗಿಸಿದೆ. 
ಹೊಸ ಹೊಸ ಕವಿಗಳು, ಲೇಖಕರು ತಮ್ಮ ಹೊಸ ಕವಿತೆ, ಕೃತಿ, 
ಲೇಖನಗಳನ್ನು ಇಲ್ಲಿ ಓದಿ, ಸಹೃದಯರ ಚರ್ಚೆಯಲ್ಲಿ ಬೆಳಕಿಗೆ ಬರುತ್ತಿದ್ದಾರೆ. 
ಆಧುನಿಕ ಕವಿ ಲೇಖಕರ ಸಾಹಿತ್ಯ ಚಿಂತನೆ ಈ ಗೋಷ್ಠಿಯ ಉದ್ದೇಶ. ಈ 
ಗೋಷ್ಠಿಯ ಮೂಲಕ "ಮಾಸ್ತಿ ಸ್ಮರಣೆ', "ಎಂ.ವಿ.ಸೀ.ಸ್ಮರಣೆ', “ಗೋಕಾಕ್‌ 
ತಿಂಗಳ ನೆನಪು', "ಶಂಬಾಸ ತಿ”, "ಕುವೆಂಪು ಸ್ಮರಣೆ”, “ಕಾರಂತ ನಮನ' 
ಗಳಂತಹ ಸಾಂದರ್ಭಿಕ ಯೋಜನೆಗಳನ್ನು ಹಮ್ಮಿಕೊಂಡು ಪುಸ್ತಕ 
ರೂಪದಲ್ಲೂ ಪ್ರಕಟಿಸಲಾಗಿದೆ. 


೫) ಬೆಳ್ಳೂರಿನಲ್ಲಿ ಶಾಖೆ: ಬಿ.ಎಂ.ಶ್ರೀ.ಯವರ ಹುಟ್ಟೂರಾದ 
ಬೆಳ್ಳೂರಿನಲ್ಲಿ ೧೯೮೪ರಲ್ಲಿ ನಡೆಸಿದ ಬಿ.ಎಂ.ಶ್ರೀ. ಜನ್ಮಶತಾಬ್ಬದ ಸ್ಮರಣೆಗಾಗಿ 
ಶ್ರೀಯವರ ಮನೆಯಿದ್ದ ಸ್ಥಳದಲ್ಲಿ ನಿರ್ಮಿಸಿರುವ ಎರಡು ಮಹಡಿಗಳ 
"ಆಚಾರ್ಯ ಬಿ.ಎಂ.ಶ್ರೀ. ಶತಮಾನೋತ್ಸವ ಭವನ' ೧೯೯೫ರಿಂದ ನಾಡಿಗೆ 
ಸಮರ್ಪಣೆಯಾಗಿದೆ. ಪ್ರತಿಷ್ಠಾನ ಅಲ್ಲಿ, ಶ್ರೀಶ್ರೀ ಶೀಬಾಲಗಂಗಾಧರನಾಥ 
ಸ್ವಾಮೀಜಿಯರ ಮಹಾ ಪೋಷಕತ್ತದಲ್ಲಿ ಸ್ಥಳೀಯ ಸಮಿತಿಯ ಸಹಕಾರದಿಂದ 
ಹಲವು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದೆ. "ಬಿ.ಎಂ.ಶ್ರೀ. ಸ್ಥಿರವಸ್ತು 
ಪ್ರದರ್ಶನ'ವನ್ನು "ಶ್ರೀ ಶತಮಾನ ಗ್ರಂಥಾಲಯ' ಮತ್ತು "ಶ್ರೀ ಸಭಾಂಗಣ' 
ಗಳನ್ನೂ ನಿರ್ವಹಿಸುತ್ತಿದೆ. ಆದರೆ ಆರ್ಥಿಕ ಸಹಕಾರವಿಲ್ಲದೆ ವಸ್ತು 
ಸಂಗ್ರಹಾಲಯವನ್ನು ವಿಸ್ತರಿಸಲಾಗಿಲ್ಲ. ದಾನಿಗಳು ಮುಂದೆ ಬರಬೇಕಾಗಿ 
ಕೋರಿದೆ. 


೬) ಇವೆಲ್ಲಕ್ಕಿಂತ ಮುಖ್ಯವಾದ ಯೋಜನೆಯೆಂದರೆ ರಾಜಧಾನಿಯಲ್ಲಿ 
- “ಬಿ.ಎಂ.ಶ್ರೀ.ಕಲಾಭವನ' ನಿರ್ಮಾಣ. ಮೂರು ಮಹಡಿಗಳ ಸುಮಾರು 
೩೫ ಲಕ್ಷರೂ.ಗಳ ಈ ಯೋಜನೆ ಸಮಸ್ತ ಕನ್ನಡಿಗರ ಸಹಕಾರದಿಂದಲೇ 
ಪೂರ್ಣಗೊಳ್ಳಬೇಕಾಗಿದೆ. ಇದನ್ನು ಆಚಾರ್ಯ ಪುರುಷರೂ ಹೊಸಗನ್ನಡ 


೪) "ಸಹೃದಯ ಗೋಷ್ಟಿ" ಪ್ರತಿ ತಿಂಗಳ ಸಾಹಿತ್ಯವೇದಿಕೆ, ಪ್ರತಿಷ್ಠಾನದ 


ಮಾರ್ಗಪ್ರವರ್ತಕರೂ ಆಗಿರುವ "ಬಿ.ಎಂ.ಶ್ರೀ."ಯವರ ಹೆಸರಿನಲ್ಲಿ “ಮಾದರಿ 
ಕವಿಸ್ಮಾರಕ" ಮಾಡುವುದು ನಮ್ಮ ಉದ್ದೇಶ. ಸಂಸ್ಥಾಪಕ ಸಿತಾರಾಮಯ್ಯನವರ 
ಈ ಕನಸಿನ ಕೂಸ ನ್ನು ನನಸುಮಾಡುವಲ್ಲಿ ಸಹಕರಿಸಿರುವ, ಸಹಕರಿಸುತ್ತಿರುವ 
ಎಲ್ಲ ಮಹನೀಯರಿಗೂ ಪ್ರತಿಷ್ಠಾನ ವಿಶೇಷವಾಗಿ ಆಭಾರಿಯಾಗಿರುತ್ತದೆ. 
ಈ ಭವನದ ನಿರ್ಮಾಣಕ್ಕೆ ಸಂಸದರೂ, ಮಾಜಿ ಕೇಂದ್ರ ಮಂತ್ರಿಗಳೂ 
ಆದ ಮಾನ್ಯ ಅನಂತಕುಮಾರ್‌ ಅವರು ಹತ್ತುಲಕ್ಷರೂಪಾಯಿಗಳನ್ನು. ದಿ॥ 
ರಾಮಕೃಷ್ಣ ಹೆಗಡೆಯವರು ಎರಡು ಲಕ್ಷರೂಪಾಯಿಗಳನ್ನು, ಕೇಂದ್ರ 
ಸಚಿವರಾದ ಶ್ರೀ ಎಂ.ವಿ. ರಾಜಶೇಖರನ್‌ ಅವರು ಐದು ಲಕ್ಷರೂಪಾಯಿಗಳನ್ನು 
ಸಂಸದರ ನಿಧಿಯಿಂದ ಉದಾರವಾಗಿ ಸಹಾಯ ಮಾಡಿದ್ದಾರೆ. ದಿ। ಶಿವರಾಮ 
ಕಾರಂತ, ಶ್ರೀ ವೀರೇಂದ್ರ ಹೆಗಡೆ, ಎಂ.ವಿ.ಸೀ. ಮಕ್ಕಳಾದ ಶ್ರೀ 
ಎಸ್‌.ಟಿ.ರಾಧಾಕೃಷ್ಣ, ಪಿ.ಇ.ಎಸ್‌.ಶಿಕ್ಷಣ ಸಂಸ್ಥೆಯ ಪ್ರೊ. ಎಂ.ಆರ್‌. 
ದೊರೆಸ್ವಾಮಿನಾಯ್ಡು, ಶ್ರೀಮತಿ ಸಾವಿತ್ರಮ್ಮ ರಾಮಸ್ವಾಮಿ ಮತ್ತು ಮಕ್ಕಳು, 
ಬಿ.ಎಂ.ಶ್ರ.ಯವರ ಮೊಮ್ಮಕ್ಕಳಾದ ಶ್ರೀಮತಿ ರತ್ನ ಎನ್‌.ರಾವ್‌, ಶಾಸಕರಾದ 
ಶ್ರೀ ಕೆ. ಚಂದ್ರಶೇಖರ್‌ ಮುಂತಾದವರು ಗಣನೀಯ ಪ್ರಮಾಣದಲ್ಲಿ 
ದಾನಮಾಡಿದ್ದು ಇನ್ನೂ ಅನೇಕ ದಾನಿಗಳ ಸಹಕಾರದಿಂದ ೨ ಮಹಡಿಗಳನ್ನು 
ನಿರ್ಮಿಸಲಾಗಿತ್ತು, ಈ ರಜತೋತ್ಸವ ವರ್ಷದಲ್ಲಿ ಇನ್ನೊಂದು ಮಹಡಿಯನ್ನು 
ನಿರ್ಮಿಸಿ, ಕಟ್ಟಡ ನಿರ್ಮಾಣವನ್ನು ಪೂರ್ಣಮಾಡಿ ಲೋಕಾರ್ಪಣೆ 
ಮಾಡಲಾಗಿದೆ. 


೭) ಸ್ನಾತಕೋತ್ತರ ಸಂಶೋಧನ ಕೇ೦ದ್ರ : ಪ್ರತಿಷ್ಠಾ ನಕ್ಕೆ ಕೀರ್ತಿತಂದ 
ಮಹತ್ತರ ಸಾರಕ ಪ್ರತಿಷ್ಠಾನದ ಸಂಶೋಧನೆ ಚಟುವಟಿಕೆಗಳನ್ನು 
ಮಾನ್ನಮಾಡಿ ೨೦೦೩ ರಿಂದ ಹಂಪೆ ಕನ್ನಡ ವಿಶ್ವವಿದ್ಧಾನಿಲಯ “ಸಂಶೋಧನ 
ಕೇಂದ'ವಾಗಿ ಮಾನ್ಶತೆ ನೀಡಿದ್ದು. ಈ “ಎಂ.ವಿ.ಸೀ ಸ್ನಾತಕೋತ್ತರ ಸಂಶೋಧನ 
ಕೇಂದ್ರದಲ್ಲಿ ಈಗ ೧೮ ಜನ ಸಂಶೋಧನಾರ್ಥಿಗಳು “ಹಂಪಿ ಕನ್ನಡ 
ವಿಶ್ವವಿದ್ಯಾನಿಲಯಕ್ಕಾಗಿ ಪಿ.ಎಚ್‌ಡಿ. ಅಧ್ಯಯನ ನಡೆಸುತ್ತಿದ್ದಾರೆ. ಗೌರವಾನ್ಹಿತ 
ಗಣ್ಯ ಬಗ ಂಂ ಸಹಕಾರದಿಂದ ಇದು ಯಶಸ್ವಿಯಾಗಿ ನಡೆಯುತ್ತಿದ್ದು 
೨೦೦೬-೦೭ನೇ ಸಾಲಿನಿಂದ ಎಂ.ಫಿಲ್‌, ಪದವಿಯನ್ನು ಆರಂಭಿಸಲಾಗುತ್ತಿದೆ. 


ಪ್ರಸ್ತುತ “ಬೆಳ್ಳಿಹಬ್ಬ'ದ ನೆನಪಿಗಾಗಿ ೨೦೦೪ ಮೇ. ೬ ರಿಂದ ಇಡೀ 
ವರ್ಷವನ್ನು "ರಜತೋತ್ಸವ ವರ್ಷ'ವನ್ನಾಗಿ ಕರೆದು ಹಲವು ಯೋಜನೆಗಳನ್ನು 
ಹಮ್ಮಿಕೊಂಡಿದೆ. ರಜತಮಹೋತ್ಸವ ವರ್ಷದಲ್ಲಿ (1) "ರಜತಸಿರಿ" ಎಂಬ 
ರಜತ ಸಂಚಿಕೆ ಹಾಗೂ "ಸಾಹಿತ್ಯೋಪಾಸಕರು' ಎಂಬ ರಜತ ಸಂಪುಟ 
ಮತ್ತು "ರಜತೋತ್ಸವ ಮಾಲೆ'ಯಲ್ಲಿ ಕೆಲವು ಮೌಲಿಕ ಗಂಥಗಳ ಪ್ರಕಟನೆ; 
Gps ವಚನ- ಕೀರ್ತನೆ ಜಾನಪದ -ಆದಉನಿಕ ಕವಿತೆಗಳನ್ನು 
ಸಂಗೀತಕ್ಕಳವಡಿಸುವ ಮತ್ತು ಯುವ ಕಲಾವಿದರನ್ನು ಪೋತ್ಸಾಹಿಸುವ 
ಉದ್ದೇಶದ ಪ್ರತಿತಿಂಗಳ ವೇದಿಕೆ “ಸಿರಿಸಂಗೀತ', (111) ಪ್ರಾಚೀನ ಓಲೆಗರಿ 
ಕಾಗದ ಪ್ರತಿಗಳನ್ನು ವೈಜ್ಞಾನಿಕವಾಗಿ ಸಂರಕ್ಷಿಸಿ-ಸಂಪ್ರತಿ ಮಾಡಿಕೊಡುವ 
ಹಸ್ತಪ್ರತಿ ಸೇವಾ ಸಾ (1%) ರಾಜ್ಯಾದ್ಯಂತ ಕರೆದಲ್ಲಿಗೆ ಹೋಗಿ 
ಹಸ್ತಪ್ರತಿಗಳನ್ನು ಪ್ರದರ್ಶಿಸಿ ಜಾಗೃತಿ ಅಸತ “ಮನೆ ಬಾಗಿಲಿಗೆ 
ಹಸ್ತಪ್ರತಿ ದರ್ಶನ” , ೧/) ವಿಚಾರ ಗೋಷ್ಟಿಗಳು- -ಹೀಗೆ ಹಲವು ರಜತೋತ್ಸವ 
ಎಶೇಷ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. 


೨೦೦೪ ಸೆಪ್ಟೆಂಬರ್‌ ೧೦ ರಿಂದ ೧೫ರ ವರೆಗೆ ರಜತೋತ್ಸವ 
ಸಮಾರಂಭವನ್ನು ವೈಭವೋಪೇತವಾಗಿ ನಡೆಸಲಾಯಿತು. ಬಿ.ಎ೦.ಶ್ರಿ. ಮತ್ತು 
ಎ೦.ವಿ.ಸೀ. ಸಾ ಗ ಪ್ರತಿಮೆಗಳನ್ನು ಬಂಧುಗಳ ಸಹಕಾರದಿಂದ 
ಬಿಂ.ಎಂ.ಶ್ರೀ. ಕಲಾಭವನದಲ್ಲಿ ಸ್ಥಾಪಿಸಲಾಯಿತು. ಭವನವನ್ನು ಎದ್ಯುಕ್ತವಾಗಿ 
ಮಾನ್ಯ ಮುಖ್ಯಮಂತ್ರಿ ಧರ್ಮ ಸಿಂಗ್‌ ಅವರು ort ಸಮ್‌ 
ನಿರ್ವಹಣೆಗಾಗಿ J: ಲಕ್ಷರೂ. ಗಳ ಅನುದಾನವನ್ನು ನೀಡಿದರು. "ರಜತಸಿರಿ' 
(ರಜತ ಸಂಚಿಕೆ) ಸಾಹಿತ್ಯೋಪಾ ಸಕರು (ರಜತ ಸಂಪುಟ) "ಶ್ರೀಕೃಷ್ಣಲೀಲಾ 
ಗಾನಂ' “ಗಂಥ ಆವ ಪರಿಭಾಷಾಕೋಶ' “ಕನ್ನಡ ತಿರುಕ್ಕುರಳ್‌” 
“ಕಾರಂತ ಕಿರಣ', “ತಿಮ್ಮಪ್ಪದಾಸರ ಕೀರ್ತನೆಗಳು', ಪುಸಕಗಳನ್ನು ರಜತೋತ್ಸವ 
ಮಾಲೆಯಲ್ಲಿ ಪ್ರಥಮ ಕಂತಾಗಿ ಬಿಡುಗಡೆ is ಹಿಂದಿನ 
ಅಧ್ಯಕ್ಷರು ಪದಾಧಿಕಾರಿಗಳು, ದಾನಿಗಳಿಗೆ ಗೌರವಾರ್ಪಣೆ ಮಾಡಲಾಯಿತು. 
ಸಂಗೀತದ ಪ್ರಾಯೋಗಿಕ ಸಿರಿ ಸಂಗೀತ ಕಾರ್ಯಕ್ರ ಕ್ರಮಗಳು ಪ್ರತಿದಿನ ಸಂಜೆ 
ರಂಜಿಸಿದವು. ಪುಸ್ತಕ, ಹಸ್ತಪ್ರತಿಗಳೊಂದಿಗೆ ಪ್ರತಿಷ್ಟಾನ ನಡೆದು ಬಂದದಾರಿ- 


ವಸ್ತುಪ್ರದರ್ಶನವೂ ಇತ್ತು. ಈ ಎಲ್ಲಾ ಯೋಜನೆಗಳೂ ಪ್ರತ್ಯೇಕ ಸಮಿತಿಗಳ 
ಮಾನ್ಯ ಅಧ್ಯಕ್ಷರ, ಸಂಚಾಲಕರ, ಸದಸ್ಯರ, ದಾನಿಗಳ, ಅಭಿಮಾನಿಗಳ, 
ಕಾರ್ಯಕರ್ತರ, ಸಹಕಾರದಿಂದ ಸಾಧ್ಯವಾಯಿತು, ಇವರೆಲ್ಲರಿಗೆ ನಮ್ಮ 
ಹೃತ್ಪೂರ್ವಕ ಕೃತಜ್ಞತೆಗಳು ಸಲ್ಲುತ್ತವೆ. ಸಂಸ್ಥಾಪಕ ಎಂ.ವಿ. 
ಸೀತಾರಾಮಯ್ಯನವರ ಮತ್ತು ಗೌರವಾಧ್ಯಕ್ಷರಾಗಿದ್ದ ನಿಟ್ಟೂರು 
ಶ್ರೀನಿವಾಸರಾಯರ ಬಲ, ಬೆಂಬಲ ನೂತನ ಗೌರವಾಧ್ಯಕ್ಷರೂ ನಾಡಿನ 
ಹಿರಿಯ ಕನ್ನಡಪರ ಚಿಂತಕರೂ ಆದ ಶ್ರೀ ಜಿ. ನಾರಾಯಣ ಅಧ್ಯಕ್ಷರೂ 
ಶ್ರೇಷ್ಠ ವಿದ್ವಾಂಸರೂ ಆದ ಡಾ| ಟೀ. ವಿ. ವೆಂಕಟಾಚಲಶಾಸ್ತಿಗಳ ಕ್ರಿಯಾಶೀಲ 
ಸಹಕಾರ ದಿಂದ ಪ್ರತಿಷ್ಠಾನ ಇಷ್ಟೆಲ್ಲ ಸಾಧನೆ ಮಾಡಲು ಸಾಧ್ಯವಾಗಿದೆ 
ಎಂದು ಭಾವಿಸುತ್ತೇವೆ. 


ರಜತೋತ್ಸವ ಮಾಲೆಯ ೨ನೇ ಕಂತಿನಲ್ಲಿ ಇನ್ನೂ ಕೆಲವು ಪುಸ್ತಕಗಳನ್ನು 
ಪ್ರಕಟಿಸಲಾಗುತ್ತಿದ್ದು ಪ್ರಸ್ತುತ ಗ್ರಂಥ 'ಬಿ.ಎಂ.ಶ್ರೀಕ೦ಠಯ್ಯ' ೮ನೆಯ 
ಕುಸುಮವಾಗಿದೆ. ಈ ಕಂತಿನ ಉಳಿದ ಗಂಥಗಳೆಂದರೆ, "ಎಂ.ವಿ. 
ಸೀತಾರಾಮಯ್ಯ, “ಬಿ.ಎಂ.ಶ್ರೀ. ಪ್ರತಿಷ್ಠಾನ', “ಶ್ರೀ ವೆಂಕಟದಾಸರು ಮತ್ತು 
ಇತರ ಅದ್ವೈತ ಚರನ ಕೀರ್ತನೆಗಳು', "'ಶತಮಾನಸ್ಫರಣೆ ' ಮತ್ತು ಹಸ್ತ ಸಪತಿ 
Rast 


ಈ ಗಂಥವನ್ನು ಸಿದ್ದಪಡಿಸಿಕೊಟ್ಟ ಪ್ರಶಿಷ ಷ್ಠಾನದ ಕೋಶಾಧಿಕಾರಿಗಳೂ 
ಖ್ಯಾತ ಜಾನಪದ ವಿದ್ವಾಂಸ ರೂ ಆದ ಪ್ರೊ| ಡಿ. ಲಿಂಗಯ್ಯನವರಿಗೂ, 
ಅಂದವಾಗಿ ತಪ್ಪಿಲ್ಲದೆ ಅಕ್ಷಜೋಡಣೆ ಮಾಡಿದ ಪ್ರೊ) ಸರಸ್ಪತಿ ಜಿ. ಶಂಕರಯ್ಯ 
ಅವರಿಗೂ, ಸುಂದರವಾಗಿ ಮುದ್ರಣ ಮಾಡಿಕೊಟ್ಟ ಸತ್ತ ಶೀ ಪ್ರಿ೦ಟರ್ಸ್‌ ಪ್ರೈ. 
ಲಿ. ನ ಮಾಲೀಕರಾದ ಶ್ರೀ ಎಲ್‌. ಲಿಂಗಪ್ಪ ಮತ್ತು ಸಿಬ್ಬಂದಿಯವಾಗೂ 


ನಮ್ಮ ಕೃತಜ್ಞತೆಗಳು ಸಲ್ಲುತ್ತವೆ. 


ನಾ. ಗೀತಾಚಾರ್ಯ 
ಗೌರವ ಕಾರ್ಯದರ್ಶಿ 


ಅಧ್ಯಕ್ಷರ ಮಾತು 

ಎರಡು ನುಡಿ 

ನಮ್ಮ ಮಾತು 

ಕನ್ನಡ ನವೋದಯ ಪ್ರವರ್ತಕ, ಬಿ.ಎಂ.ಶ್ರೀಕಂಠಯ್ಯ 
ಬಿ. ಎಂ. ಶ್ರೀ.ಯವರ ಸೂಕ್ತಿಗಳು 

ಜೀವನದ ಮೈಲಿಗಲ್ಲುಗಳು 

ಬಿ.ಎಂ.ಶ್ರೀ ಅವರ ಕೃತಿಗಳು 


ವಂಶವೃಕ್ಷ 


ಲಕ್ಷಿ 


ಅಳ 


ಕನ್ನಡ ನವೋದಯ ಪ್ರವರ್ತ 
ಬಿ.ಎಂ. ಶ್ರೀಕಂಠಯ್ಯ 


ಕನ್ನಡನವೋದಯ ಸಾ ಸಾಹಿತ್ಯದ ಅಧ್ವರ್ಯು, ಕನ್ನಡಕಣ್ವ, ಕನ್ನಡಕಣ್ಮಣಿ, 
ಕನ್ನಡಿಗರ ಸ್ಫೂರ್ತಿಸೆಲೆ, ಕೆಸು ಎಂ. ಶ್ರೀಕಂಠಯ್ಯನವರು ತುಮಕೂರು 
ಜಿಲೆ ಸಂಪಿಗೆಯಲ್ಲಿ ಜನಿಸಿದರು(೩-೧-೧೮೮೪). ತಿಪಟೂರು ತಾಲ್ಲೂಕು 
ಸಂಪಿಗೆ ಅವರ "ತಾಯಿಯ ತೌರೂರು. ಶ್ರೀಯುತರ ತಂದೆ ಹಾಗೂ 
ಪೂರ್ವಿಕರ ನೆಲೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕಿನ ಬೆಳ್ಳೂರು. 
ಹಾಗಾಗಿ ಅವರ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಆಯಿತು. 
ಅವರ ತಂದೆಯ ಹೆಸರು ಮೈಲಾರಯ್ಯ ಅವರ ತಾಯಿಯ ಹೆಸರು 
ಭಾಗೀರಥಮ್ಮ. ಆ ದಂಪತಿಗಳಿಗೆ ಎದು ಮಂದಿ ಮಕ್ಕಳು 
ಬಿ.ಎಂ. ಶ್ರೀಕಂಠಯ್ಯ ಕಾವೇರಮ್ಮ ಬಿ. ನಂಜಮ್ಮ ಬಿ.ಎಂ. ಶಿವರಾಮಯ್ಯ 
ಮತ್ತು ಬಿ.ಎಂ. ಕೃಷ್ಣಸ್ವಾಮಿ. ಬೆಳ್ಳೂರಿನಲ್ಲಿ ಅವರ "ಬಾಲ್ಯ ಕಳದದ್ದು ತತ್ತ 
ಅವರ ತಂದೆ ಶ್ರೀರಂಗಪಟ್ಟಣದಲ್ಲಿ ವಕೀಲರಾಗಿದ್ದುದರಿಂದ ಅವರ ಬಾಲ್ಯ 
ಅಲ್ಲಿ ಕಳೆದದ್ದು ಹೆಚ್ಚು ಅವರು ಸಂಪ್ರದಾಯಸ್ಥ ಬ್ರಾಹ್ಮಣ ಜನಾಂಗಕ್ಕೆ 
ಸೇರಿದವರು. “ಬಬ್ಬೂರು ಕಮ್ಮೆ ಒಳಪಂಗಡ. ಅವರ *ಸುನೆದೇವರು 
ಮೈಲಾರಲಿಂಗ. ಬಿ. ಎಂ. ಶ್ರೀಕಂಠಯ್ಯನವರು “ಶ್ರೀರಂಗಪಟ್ಟಣದ ಕಾವೇರಿಯ 
ನೀರನ್ನು ಕುಡಿದು ಬೆಳೆದವ ನಾನು” ಎಂದು ಹೆಮ್ಮೆಯಿಂದ 
ಹೇಳಿಕೊಳ್ಳುತ್ತಿದ್ದರು. ಧಾರ್ಮಿಕ ಹಾಗೂ ಏಿತಿಹಾಸಿಕಿ ಸ್ಥಳವಾದ 
ಶ್ರೀರಂಗಪ ಟಣ ಶ್ರೀಕಂಠಯ್ಯನವರ ಮೇಲೆ ಬಹಳ ಪ್ರಭಾವ ಬೀರಿತು. 
ಅಲ್ಲಿ ಉತ್ತಮ ಒಡನಾಡಿಗಳ ದೊರಕಿದರು. ಬಸರಾಳು ಶ್ರೀಕಂಠಯ್ಯ 
ಮೊದಲಾದ ಸ್ನೇಹಿತರು ಅವರ ಪಾಲಿಗಿದ್ದರು. ಕಾವೇರಿ ನದಿ ದಂಡೆಯಲ್ಲಿ 
ಸೀಬೆಹಣ್ಣು, ಮಾವಿನಹಣ್ಣು ಕೀಳುವುದು ; ಕಾವೇರಿ ನದಿಯಲ್ಲಿ 
ಈಜಾಡುವುದು; ಆದಿರಂಗ. ದೇವಾಲಯದ ಹತ್ತಿರ ಸುತ್ತಾಡುವುದು; 
ರಂಗನಾಥಸ್ವಾಮಿಯ ತೇರು ಎಳೆಯುವುದು; ಗಂಗಾಧರ ಗುಡಿಯಲ್ಲಿ 
ರ ಪಾದಗಳಿಗೆ ನಿಲ್ಲುವುದು ಅವರಿಗೆ ಪ್ರಿಯವಾಗಿದ್ದವು. ಸ ಸಾಂಪದಾಯಿಕ 
ನೆ ಮನೆತನದಲ್ಲಿ ಶೈಕ್ಷಣಿಕ ವಾತಾವರಣವೂ ಇತ್ತು. 


ಬಿ.ಎಂ. ಶ್ರೀಕ೦ಠಯ್ಯ 


ಬಿ.ಎಂ.ಶ್ರೀಕ೦ಠಯ್ಯನವರ ಶಿಕ್ಷಣ ಶ್ರೀರಂಗಪಟ್ಟಣ, ಮೈಸೂರು, 
ಬೆ೦ಗಳೂರು, ಮದರಾಸುಗಳಲ್ಲಿ ಸ ಇಂಗ್ಲಿಷ್‌ ಎಂ.ಎ. ಮತ್ತು ಕಾನೂನು 
ಶಾಸ್ತ್ರದ ಬಿ.ಎಲ್‌. ಪದವಿಗಳನ್ನು ಗಳಿಸಿದರು. ಆಟದಲ್ಲೂ ಓದಿನಲ್ಲೂ 
ಅವರು ಸದಾ ಸಾ ಸ ಶಿಕ್ಷಣ ನಡೆಯುತ್ತಿದ್ದಂತೆ 
ಅವರಿಗೆ ಬೆಳ್ಳೂರು ರಾಮಸ್ವಾಮಿಯವರ “ಲು ದೇವಮ್ಮ (ಗುಂಡಮ) 
ನವರೊಡನೆ ವಿವಾಹವಾಯಿತು. ಅವರಿಗೆ ಮೂವರು ಮಕ್ಕಳು: ಶಾರದಮ್ಮ 
ತಂಗಮ್ಮ ಮತ್ತು ತಮ್ಮಯ್ಯ 

ವಕೀಲರಾದ ಮೈಲಾರಯ್ಯನವರಿಗೆ ತಮ್ಮ ಮಗ ತಮ್ಮ ಹಾಗೆ 
ವಕೀಲನಾಗಬಾರದೆಂದೂ ವೈದ್ಯನಾಗಬೇಕೇಂದೂ ಆಸೆ. ಆದರೆ 
ಬಿ.ಎಂ.ಶ್ರೀಕ೦ಠಯ್ಯನವರು ಕನಸಾ ಶಾಸ್ತ್ರ ಓದಿದರು. ಪುಣ್ಯಕ್ಕೆ 
ವಕೀಲರಾಗಲಿಲ್ಲ, ಅಪ್ಟ ವೈದ್ಯಕೀಯಶಾಸ್ತ್ರ ಓದಲಿಲ್ಲ, ವೈದ್ಯರೂ ಆಗಲಿಲ್ಲ. 
ಹಾಗಾಗಿ ತಂದೆಯ ಆಸೆ ನೆರವೇರಲಿಲ್ಲ” ಈ ಬಗೆಗೆ ಶ್ರೀಕ೦ಠಯ್ಯನವರೇ 
ಹೀಗೆ ಹೇಳಿಕೊಂಡಿದ್ದಾರೆ: “ನನ್ನ ತಂದೆಯವರು ನನ್ನನ್ನು Ne, ನೀನು 
ನನ್ನ ಹಾಗೆ ವಕೀಲಿ ವತ್ತಿಗೆ ಹೋಗಬೇಡ; ಅದು ನನಗೇ ಸಾಕು, ನೀನು 
ವೈದ್ಯನಾಗು” ಎಂದು ಹೇಳುತ್ತಿದ್ದರು. ವೈದ್ಯರ ಪವಿತ್ರವೃತ್ತಿಯೂ ನನಗೆ 

ಭಿಸಲಿಲ್ಲ. ಎಲ್ಲಾ ಕಡೆಯೂ ನತರ ಉಪಾಧ್ಯಾಯ ವೃತ್ತಿಗೆ 
ರಾ ಲೋಕೋಕ್ತಿಯಂತೆ 


“ನಾನು ಕಡೆಗೆ ಉಪಾಧ್ಯಾಯನಾದೆ. ಕರುಣಾಳು ಬೆಳಕು ನನ್ನನ್ನು 
ನನ್ನ ಹೃದಯಕ್ಕೆ ಒಗ್ಗಿದ ಕೆಲಸಕ್ಕೇ ತಂದುಬಿಟ್ಟಿತು”. 


ಅಂದಿನ ಪ್ರತಿಭಾವಂತರಂತೆ ಬಿ.ಎಂ. ಶ್ರೀ ಮೈ ಸೂರು ಸಿವಿಲ್‌ ಸರ್ವಿಸ್‌ 
ಪರೀಕ್ಷೆಗೆ ಕಟ್ಟಿದರು. ಅದರಲ್ಲಿ ಯಶಸ್ವಿಯಾಗಲಿಲ್ಲ. ಅವರೇ 
ಹೇಳಿಕೊಂಡಿರುವಂತೆ. “ಇವರಿಬ್ಬರೂ (ಮಾಧ -—— ತಲ 
ಐ.ವಿ. ರಾಮನಾಥನ್‌) ನನ ನ್ನು ಮೈ ಸೂರು ಸಿವಿಲ್‌ ಸರ್ವಿ 
ಪರೀಕ್ಷೆಯಲ್ಲಿ ಅದುಮಿ ತಾವು ಮೇಲಕ್ಕೀರಿದರು; ಹೀಗಾಗಿ ನನ್ನ ಕಾಯಸಕ್ಷತ್ರ 
ಬೇರೆಯಾಯಿತು”. ಬಿ.ಎಂ.ಶ್ರೀಯವರು ಇಂಗ್ಲಿಷ್‌-ಭಾಷೆಯನ್ನು ವಿಶೇಷವಾಗಿ 
ಅಧ್ಯಯನ ಮಾಡಿದವರು; ಅದನ್ನೇ ಉಸಿರಾಗಿ ಮಾಡಿಕೊಂಡವರು. 


ಬಿ.ಎಂ. ಶ್ರೀಕ೦ಠಯ್ಯ ೩ 


ಇಂಗ್ಲಿಷ್‌ ಭಾಷೆಯನ್ನು ಹೊರತಾಗಿ ಅನ್ಯಭಾಷೆಯ ಸಂಪರ್ಕವೇ 
ಅವರಿಗಿಲ್ಲವೇನೋ ಎಂಬಂತೆ ಹೊರಗೆ ತೋರಿಸಿಕೊಂಡವರು. ಆದರೆ 
ಆಂತರ್ಯದಲ್ಲಿ ಅವರ ಮನಸ್ಸು ಕನ್ನಃ ಡಕ್ಕಾಗಿ ದುಡಿಯಲು ಹಾತೊರೆಯುತ್ತಿತ್ತು 
ವಿದ್ಯಾರ್ಥಿದಶೆಯಲ್ಲೇ ಆ ಭಾವನೆ ನಿಚ್ಚಳವಾಗಿತ್ತು. ಕನ್ನಡ ಪರವಾದ ಆವರ 
ಮನದಿಚ್ಛೆಯನ್ನು ಅವರೇ ತಮ್ಮ ಕಲಬುರ್ಗಿ ಸಾಹಿತ್ಯ "ಸಮ್ಮೇಳನದ ಅಧ್ಯಕ್ಷ 
ಭಾಷಣದಲ್ಲಿ ಹೀಗೆ ಹೇಳಿಕೊಂಡಿದ್ದಾರೆ : 


“ಈಗಲೂ ನನಗೆ ಜ್ಞಾಪಕವಿದೆ - ಮದರಾಸಿನಲ್ಲಿ ವಿದ್ಯಾರ್ಥಿ 
ಗಳಾಗಿದ್ದಾಗ, ನನ್ನ ಸ್ನೇಹಿತರೂ ನಾನೂ ಸಾಯಂಕಾಲ ಸಮುದ್ರ ತೀರದಲ್ಲಿ 
ಮರಳಿನ ಮೇಲೆ ಕುಳಿತು ಸಮಾಜದ ಮತ್ತು ಸಾಹಿತ್ಯದ ವಿಷಯಗಳನ್ನು 
ಚರ್ಚಿಸುತ್ತ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಕನ್ನಡ ನಾಡಿಗೆ. 
ಕನ್ನಡ ನುಡಿಗೆ, ನಮ್ಮ ಬಾಳಿಕೆಯನ್ನೇ ಕಾಣಿಕೆಯಾಗಿ ಒಪ್ಪಿಸಿಬಿಡಬೇಕು 
ಎ೦ಬ ಪೌರುಷವನ್ನು ಕೊಚ್ಚಿಕೊಳ್ಳುತ್ತಿದ್ದುದು; ಕನ್ನಡ ಕಾವ್ಯಗಳನ್ನೆಲ್ಲ ಓದಬೇಕು, 
ಜನರಲ್ಲಿ ಬಳಕೆಗೆ ತರಬೇಕು, ಉಪಾಧ್ಯಾಯನಾಗಿ ವಿದ್ಯಾರ್ಥಿಗಳಲ್ಲಿ ಕನ್ನಡದ 
ಪ್ರೇಮವನ್ನು ಬಿತ್ತಬೇಕು, ಜನ ಸಾಮಾನ್ಯಕ್ಕೆ ತಿಳುವಳಿಕೆಯೂ ಹೊಸ 
ನಡೆವಳಿಕೆಯೂ ಹುಟ್ಟುವಂತೆ ಕಾಲಕ್ಕೆ ತಕ್ಕ ಪುಸ್ತಕಗಳನ್ನು ಬರೆಯಬೇಕು, 
ಷೇಕ್ಸ್‌ಪಿಯರನ ನಾಟಕಗಳನ್ನೂ ಗ್ರೀಕರ ರುದ್ರ ನಾಟಕಗಳನ್ನೂ ಫ್ಲೇಟೋವಿನ 
ಸಂವಾದಗಳನ್ನೂ ಕಾರ್ಲೆ ಲಿನ ಧೀರೋಪದೇಶಗಳನ್ನೂ ಕನ್ನಡಕ್ಕೆ ತರಬೇಕು”. 
ಬಿ.ಎಂ.ಶ್ರೀ ಯವರು ಸುಮಾರು ೧೯೦೦ ರಿಂದ ಕನ್ನಡ ಭಾಷಾಸಾಹಿತ್ಯ 
ಕೃತಿಗಳನ್ನು ಒಳಗೊಳಗೇ ಓದಿಕೊಳ್ಳುತ್ತಿದ್ದರೂ ಅವರ ಕನ್ನಡದ ಹ೦ಬಲ, 
ಕನ್ನಡದಲ್ಲಿ ಬರೆಯುವ ಛಲ ಹೊರಜಗತ್ತಿಗೆ ತಿಳಿಯಬೇಕಾದರೆ ೧೯೨೦ರ 
ವರೆಗೆ ಕಾಯಬೇಕಾಯಿತು. 


ಬಿ.ಎಂ.ಶ್ರೀಯವರ ಬಾಲ್ಕದಲ್ಲಿ ಕನ್ನಡದ ಸ್ಥಿತಿ ಹೀನಾಯವಾಗಿತ್ತು. 
ಅವರೇ ಒಂದೆಡೆ ಹೀಗೆ ಹೇಳಿದ್ದಾರೆ: “ನಾನು ಹುಡುಗನಾಗಿದ್ದ ಕಾಲದಲ್ಲಿ 
ಕನ್ನಡವನ್ನು ಕೇಳುವವರೇ ಇಲ್ಲವೆ೦ದು ಹೇಳಿದರೆ ತಪ್ಪಾಗಲಾರದು” ಇಂಥ 
ನಿರ್ಲಕ್ಷ್ಯ ಪರಿಸ್ಥಿತಿಯನ್ನು ನಿವಾರಿಸ ಬೇಕೆಂಬ. ಛೆಲ ಅವರಿಗೆ, 
ದೈವಪ್ರೇರಣೆಯಿಂದ ಬಂದಿರಬೇಕು; ವಿದ್ಯಾರ್ಥಿದಶೆಯ ಕಾಲಕ್ಕೆ 


೪ ಬಿ.ಎಂ. ಶ್ರೀಕಂಠಯ್ಯ 
ಪರಿಣಾಮಕಾರಿಯಾಗಿರಬೇಕು. ಅದು ಮುಂದೆ ಕನ್ನಡದ ದುಡಿಮೆಗೆ 
ಪ್ರೇರಣೆಯಾಗಿರುವ ಸಾಧ್ಯ ತೆಯಿದೆ. 


ತಂದೆಯ ಆಸೆಯಂತೆ ವೈದ್ಯನೂ ಆಗದೆ ಕಾನೂನುಶಾಸ್ತ ಓದಿದರೂ 
ವಕೀಲನೂ ಆಗದೆ, ಬಿ.ಎಂ. ಶ್ರೀಕಂಠಯ್ಯನವರು ಕಾಲೇಜು ಅಧ್ಯಾಪಕ 
ವೃತ್ತಿಗೆ ಪ್ರವೇಶಿಸಿದ್ದು ಕನ್ನಡಿಗರ ಪುಣ್ಯವನ ಬೇಕು. ಅವರು ಮೈಸೂರು 
ತೆ ಕಾಲೇಜಿನಲ್ಲಿ. ಉಪನ್ಯಾ ಸಾಗ ಶಿಕ್ಷಣಕ್ಷೇತ್ರವನ್ನು ಪ್ರವೇಶಿಸಿ 


ಅವಿಚ್ಛಿನ್ನವಾಗಿ ಮೂವತ್ತೆರಡು ವರ್ಷ ಸೇವೆಸಲ್ಲಿಸಿದರು (೧೯೧೦- 
ಹ) ಮೈ ೫ ವಿಶ್ವವಿದ್ಯಾ ಲಯದ ಕುಲಸಚಿವರಾಗಿ ಆಡಳಿತಾ- 
ನುಭವವನ್ನು ಗಳಿಸಿದರು (೧೯೨೬೨ -೩೦). ಇಂಗ್ಲಿಷ್‌ ಪ್ರಾಧ್ಯಾಪಕ- 
ರಾಗಿದ್ದುಕೊಂಡು. ಮೊತ್ತಮೊದಲ ಕನ್ನಡ ಪ್ರಾಧ್ಯಾಪಕರಾಗಿಯೂ ನೇಮಕ 
ಗೊಂಡರು ಟಗ ಬೆಂಗಳೂರು ಸೆಂಟ್ರಲ್‌ ಕಾಲೇಜಿನಲ್ಲೂ ಕೆಲವು 
ಕಾಲ ಇಂಗ್ಲಿಷ್‌ ಪ್ರಾಧ್ಯಾಪಕರಾಗಿದ್ದರು. ಸೇವೆಯಿಂದ ನಿವೃತ್ತರಾದ ಮೇಲೆ, 
ಧಾರವಾಡದ ಕೆ.ಇ. ಜೀ ಕಲಾ ಕಾಲೇಜಿನ ಪಾಂಶುಪಾಲರಾಗಿದ್ದರು 
(೧೯೪೨-೪೬). 


ಬಿ.ಎಂ.ಶ್ರೀಯವರು ಕನ್ನಡ, ಇಂಗ್ಲಿಷ್‌ , ಸಂಸ್ಕ 3. ತಮಿಳು, 
ಗೀಕ್‌ಭಾಷೆಗಳಲ್ಲಿ ಪರಿಣತರಾಗಿದ್ದರು. ಹಲವು pe ಸಾಹಿತ್ಯವನ್ನು 
ತಲಸ್ಪರ್ಶಿಯಾಗಿ ಅಭ್ಯಾಸಮಾಡಿದ್ದರು. ಅವರ ಕಂಠಶ್ರೀ, ವಾಕ್ಷಟುತ್ತ, 
ಮೇರುವ್ಯಕ್ತಿತ್ರ ಪ ಪಾಂಡಿತ್ಯ ಸೃಜನಶೀಲಪತಿಭ. ಕನಸುಗಾರಿಕೆ, ಕಲ್ಪನಾಶ್ರೀಮಂತಿಕೆ. 
ಅಸಾಧಾರಣ ಸಾಹಿತ್ಯಸೃಷ್ಟಿ ರಾಜಭಕಿ, ರಾಷ್ಟಪ್ರೇಮ, "ನಾಡು ನುಡಿ 
ಸಂಸ್ಕೃತಿನಿಷ್ಟೆ ಸ ಅನುಪಮವಾಗಿದ್ದವು. ಭು ॥:: 


ಬಿ.ಎಂ.ಶ್ರೀಕ೦ಠಯ, ನವರ ಪಭಾವಲಯದಲ್ಲಿ ವಿದ್ಯಾರ್ಜನೆ ಮಾಡಿದ 
ಅನೇಕ ಶಿಷ್ಠರು ಮುಂದೆ ತಮ್ಮ ಜೀವಿತ ಕಾಲದಲ್ಲಿ, ಶಷೂರ್ವ ಸಾಧನೆಮಾಡಿದ 
ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರ ಶಿಷ್ಠಸಮೂಹದಲ್ಲಿ - ಟಿ.ಎಸ್‌ ವೆಂಕಣ್ಣಯ್ಯ 
ಎ. ಆರ್‌. ಕೃಷ್ಣಶಾಸ್ತೀ, ಕುವೆಂಪು, ಡಿ.ಎಲ್‌. ನರಸಿ೦ಹಚಾರ್‌, ಎಲ್‌. ಗುಂಡಪ್ಪ 
ಜಿ.ಪಿ.ರಾಜರತ್ನಂ, ಕ.ವೆಂ.ರಾಘವಾಚಾರ್‌, ಎನ್‌. ಅನ೦ತರಂಗಾಚಾರ್‌. 


ಬಿ.ಎಂ. ಶ್ರೀಕಂಠಯ್ಯ ೫ 


ಕೆ.ವೆ೦ಂಕಟರಾಮಪ್ಪ, ಡಿ.ಕೆ. ಭೀಮಸೇನರಾವ್‌, ಜಿ.ವೆಂಕಟಸುಬ್ಬಯ್ಯ, 
ಎಚ್‌.ಎಂ.ಶ೦ಕರ ನಾರಾಯಣರಾವ್‌, ಎಸ್‌.ವಿ. ಪರಮೇಶ್ವರಭಟ್ಟ, 
ಎಲ್‌.ಎಸ್‌.ಶೇಷಗಿರಿರಾವ್‌, ಎಂ.ವಿ. ಸೀತಾರಾಮಯ್ಯ, ಎಚ್‌.ಎಸ್‌. 
ದೊರೆಸ್ವಾಮಿ ಮೊದಲಾದವರು ಸೇರಿದ್ದಾರೆ. 


ಶ್ರೀಯವರ ಸಹೋದ್ಯೊ ೀಗಿಗಳಾಗಿ ಟಿ.ಎಸ್‌. ವೆಂಕಣ್ಣಯ್ಯ, 
ಕೆ.ರಾಘವಾಚಾರ್‌, ಡಿ. ಶ್ರೀನಿವಾಸಾಚಾರ್‌, ಟಿ.ಎನ್‌. ಸುಬ್ಬರಾಯಶಾಸ್ತಿ 
ಸಿ.ಆರ್‌. ನರಸಿ೦ಹಶಾಸ್ತಿ, ಆರ್‌.ಅನ೦ತಕ್ತ ಷ್ಟಶರ್ಮ ಮುಂತಾದವರಿದ್ದರೆ. 
ಅವರೆಲ್ಲರ ಅನುಭವೆದಾರೆ ಅಂದಿನ ವಿದ್ಯಾರ್ಥಿಗಳಿಗೆ ದಾರಾಳವಾಗಿ 
ದೊರೆಯಿತು. ಬಿ.ಎಂ. ಶ್ರೀಯವರು ಅಧ್ಯಾಪಕರಾಗಿ ವಿದ್ಯಾರ್ಥಿಗಳಿಗೆ, 
ಸಾಹಿತಿಯಾಗಿ ಸಾಹಿತಿಗಳಿಗೆ, ನಾಡು ನುಡಿ ಭಕ್ತರಾಗಿ ಕನ್ನಡಿಗರಿಗೆ 
ನೀಡಿದಸ್ಫೂರ್ತಿ. ಅಷ್ಟಿಷ್ಟಲ್ಲ. ಅಂದಾಗಲೀ ಇಂದಾಗಲೀ ಕನ್ನಡ ನಾಡು 
ನುಡಿ ಸಂಸ್ಕೃತಿ ನಿರ್ಮಾಣದಲ್ಲಿ ಅವರ ಸ್ಮರಣೆ ನಿತ್ಯಮೂತನವಾಗಿದೆ: ಅಮರ 
ಸಂದೇಶವಾಗಿದೆ. 


ಬಿ.ಎಂ.ಶ್ರೀಯವರು ಕಲಬುರ್ಗಿಯಲ್ಲಿ ನಡೆದ ಹದಿನಾಲ್ಕನೆಯ ಅಖಲ 
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಪಾಂಡಿತ್ಯಪೂರ್ಣ 
ವಾದ ಭಾಷಣ ಮಾಡಿದರು (೧೯೨೮). ಅವರ ಅಧ್ಯಕ್ಷ ಭಾಷಣದಲ್ಲಿ 
ಅವರ ಅಪ್ಪಟ ಕನ್ನಡತನ ರಾರಾಜಿಸಿದೆ.'ಅವರು ತಮ್ಮ ಅಧಿಕಾರಾವಧಿಯಲ್ಲಿ 
ಮೈ ಸೂರು ವಿಶ್ವವಿದ್ಯಾ ಲಯ ಕನ್ನಡ ಗಂಥಮಾಲೆಯ ಪ್ರಥಾನ 
ಸಂಪಾದಕರಾಗಿದ್ದರು (೧೯ ೩೧). ಪುತ್ತೂರು ದಸರಾ ಸಾಹಿತ್ಯ ಸಮ್ಮೇಳದ 
ಅಧ್ಯಕ್ಷರಾಗಿದ್ದರು (೧೯ ೩೪). ಬಿ.ಎಂ. ಶ್ರೀಯವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ 
ಅಮೋಘ ಸೇವೆಸಲ್ಲಿಸಿದ್ದು ಪ್ರತ್ಯೇಕ ಉಲ್ಲೇಖಕ್ಕೆ ಸಾಜ (೧೯ ೩೮- 
೪೩). 
ಅವರು ಸಾಹಿತ್ಯ ಪರಿಷತ್ತಿನ ಉಪಾ ಧ್ಯಕ್ಷರಾಗಿದ್ದರು. ತಮ್ಮ ಅವಧಿಯಲ್ಲಿ 


“ಕನ್ನ ಡನುಡಿ' ಪತ್ರಿಕೆಯನ್ನು ಪ್ರಾರಂಭಿಸಿದರು. ಕನ್ನಡ ಸಾಹಿತ್ಯ "ಪರೀಕ್ಷೆಗಳನ್ನು 
ಹ ಮಾಡಿದರು. ಫು ಗೋಷ್ಠಿಯನ್ನೂ ಮಕ್ಕಳ ಕೂಟವನ್ನೂ 


೬ ಬಿ.ಎಂ. ಶ್ರೀಕ೦ಠಯ್ಯ 


ಸ್ಥಾಪಿಸಿದರು. ಸ್ವತಃ ಧನ ಸಹಾಯಮಾಡಿ ಅಚ್ಚುಕೂಟ ಆರಂಭಿಸಿದರು. 
ಅದು “ಬಿ.ಎಂ. ಶ್ರೀಕಂಠಯ್ಯ ಅಚ್ಚುಕೂಟ”" ಎಂಬ. ಹೆಸರಿನಿಂದ ಈಗಲೂ 
ಕೆಲಸ ಮಾಡುತ್ತಿದೆ. 


ಬಿ.ಎಂ.ಶ್ರೀಯವರು ತಮ್ಮ ಅಗಾಧ ಪಾಂಡಿತ್ಯ ಹಾಗೂ LR) 
ವರ್ಚಸಿನಿಂದ, ತಿರುಪತಿಯಲ್ಲಿ ನಡೆದ ಪ್ರಾಚ್ಯ ವಿದ್ಯಾ ಸಮ್ಮೇಳನದ ನ್ನಡ 
ವಿಭಾಗದ ಅಧ್ಯಕ್ಷರಾಗಿ (೧೯೪೦) ; ಮೈಸೂರು ಸಂಸ್ಥಾನೆದ ವಯಸ್ತ ಸರ 
ಶಿಕ್ಷಣ ಸಮಿತಿಯ ಅಧ್ಯಕ್ಷರಾಗಿ (೧೯೪೨) ಸೇವೆ ಸಲ್ಲಿಸಿ; ಆ ಸ್ಥಾನಗಳಿಗೆ 
ಗೌರವ ತಂದುಕೊಟ್ಟರೆ. ಸ ಪತ್ರಿಕೆಯ ಸರಿಪಾದಕ 
ಮಂಡಲಿಯ ಸದಸ್ತ ಸ್ಮರಾಗಿ; ಮಿ ಮಹಾರಾಜ ಕಾಲೇಜು ಕರ್ನಾಟಕ 
ಸಂಘ ಮತ್ತು ಬೆ೦ಗಳೂರು ಸೆಂಟ್ರಲ್‌ ಕಾಲೇಜು ಕರ್ನಾಟಕ ಸಂಘದ 
ಅಧ್ಯಕ್ಷರಾಗಿ ವಿದ್ಯಾರ್ಥಿ ಸಮೂಹದಲ್ಲಿ, ಅಧ್ಯಾಪ ಪಕ ವೃಂದದಲ್ಲಿ ಕನ್ನಡ 
ಜಾಗೆ: ತಿಯನ್ನುಂಟು ಮಾಡಿದರು. ಭಕ್ತಿ ಗೌರವದ ರಾಜನಿಷ್ಠೆಯನ್ನು ಳ್ಳವರಾಗಿದ್ದ 
ಬಿ. ಫಂ ಶ್ರೀಯವರಿಗೆ ಮೈಸೂರು : ಮಹಾರಾಜರಾದ ನಾಲ್ವಡಿ. ಕೃಷ್ಣರಾಜ 
ಒಡೆಯರ್‌. "ರಾಜಸೇವಾಸಕ' € ಬಿರುದು ನೀಡಿ ಸನ್ಮಾನಿಸಿ, ಗೌರವಿಸಿದರು 
(೧೯೩೮). 


ಶ್ರೀಕಂಠಯ್ಯನವರು “ಶ್ರೀ” ಮತ್ತು “ಬಿ.ಎಂ.ಶ್ರೀ' ಎಂಬ ಎರಡು 


ಮ 


ಕಾವ್ಯನಾಮಗಳಲ್ಲಿ ಸಾಹಿತ್ಯ ರಚನೆ ಮಾಡುತ್ತಿದ್ದರು. ಸದಾ ಇಂಗ್ಲಿಷ್‌ 
ಭಾಷೆಯಲ್ಲಿ ಮಾತನಾಡುತ್ತಾ, ಇಂಗ್ಲಿಷ್‌ ಭಾಷೆಯಲ್ಲಿ ವ್ಯವಹರಿಸ ತ್ತಾ 
ಇಂಗ್ಲಿಷ್‌ ಭಾಷೆಯಲ್ಲಿ ಬೋಧಿಸುತ್ತ. ಜೀವನವೆಲ್ಲ ಇಂಗ್ಲಿಷ್‌ಮಯವೋ 
ಎಂಬಂತೆ ಬದುಕುತ್ತಿದ್ದ ಬ್‌ ವಲಿ ಶ್ರೀ ಕಂಠಯ್ಯ "ನವರು; ಯಾವುದೋ 
ಮಾಯೆಯಲ್ಲಿ ಕನ್ನಡ" ಭಾಷೆಯ "ಕಡೆಗೆ ವಾಲಿ ಕನ ಗಿಡವನ್ನು ಕಲಿತು 
ಕನ ಡಮ್ಮನ ಕೃಪೆಗೆ ಪಾತ್ರರಾಗಿ, ಕನ್ನಡ ಭಾಷೆಯಲ್ಲಿ ಅಪೂರ್ವ ಗಂಥ 
ರಚನೆಮಾಡಿ" ಕನ್ನಡ ನಾಡು ನುಡಿ ಸಂಸ್ಕೃತಿಯ ಏಳಿಗೆಗಾಗಿ 
ಬದ್ಧಕಂಕಣರಾಗಿ. ಪರಿವರ್ತನೆಯಾದುದು ದವ್ಯವಸ್ಥೆಯವಾಗಿವೆ. ಅವರ 
ನಾಡು ನುಡಿ ಸೇವೆ, ಸಾಹಿತ್ಯ ಸ್ಥ ಸೃಷ್ಟಿ ಅನ ನುಪಮವಾಗಿದೆ. ಆ ರ್ಶವಾಗಿದೆ. 
ಅನುಕರಣೀಯವಾಗಿದೆ, ಇಂದಿಗೂ ಪಕನ್ನಡ ಸಕ್ತ್‌ ಸ್ನುಂಯ 
ತಲೆಗಾನುತ್ತ, ಹರಕೆಯ ಪವಿತ್ರಯಾತ್ರೆಯಲಿ” ಕನ್ನಡ ಕ್ಷ ಕೈಂ ೦ಕರ್ಯಃ 
ಕೈಕೊಂಡು ತಾಜಾ ಕನ್ನಡತನವನ್ನು ೦ಚಿಕೊಂಡು ನ್ನಡ ಫಿ 


ಬಿ.ಎಂ. ಶ್ರೀಕಂಠಯ್ಯ ೭ 


ಸವಿವ ಮಗುವಾರು ತಣಿಯದನು, ಹಾಡಿ ಕುಣಿಯದನು, ಭಕ್ತಿಯಲಿ 
ತಲೆಬಾಗಿ ಮಣಿಯದನು?” ಎಂಬ ಚಿರಸತ್ಯವನ್ನು ಸಾರಿ, ಮನಸಾರೆ 
ಹಾಡಿ, ಕನ್ನಡ ಕುಲಕೋಟಿಯ ಮೈಮನವನ್ನು ಸೂರೆಗೊಂಡ ಆಚಾರ್ಯ 
ಬಿ.ಎಂ.ಶ್ರೀಯವರು ಕನ್ನಡಿಗರ ಪಾಲಿಗೆ ಪ್ರಾತಃಸ್ಮರಣೀಯ ರಾಗಿದ್ದಾರೆ. 


ಬಿ.ಎಂ.ಶ್ರೀಯವರು ಬದುಕಿದ್ದಾಗ ಮತ್ತು ಅವರು ಕಣ್ಮರೆಯಾದ 
ಮೇಲೆ ಪ್ರಕಟವಾದ ಅವರ ಗ್ರಂಥಗಳು ಹೀಗಿವೆ: ಇಂಗ್ಲಿಷ್‌ 
ಗೀತಗಳು(೧೯೨೧), ಗದಾಂಶುದ್ಧ ನಾಟಕಂ (೧೯೨೬), 
ಅಶ್ವತ್ಥಾಮನ್‌(೧೯೨೯ ), ಪಾರಸಿಕರು (೧೯೩೫), ಕನ್ನಡ ಛಂದಸ್ಸಿನ 
ಚರಿತ್ರೆ (ಕನ್ನಡ ಕೈಪಿಡಿ ಭಾಗ ೧ರಲ್ಲಿ- ೧೯೩೬), ಕನ್ನಡ 
ಬಾವುಟ(ಸಂಪಾದಿತ-೧೯೩೮), ಹೊ೦ಗನಸುಗಳು (೧೯೪೩), ಕನ್ನಡ 
ಸಾಹಿತ್ಯ ಚರಿತ್ರೆ (ಕನ್ನಡ ಕೈಪಿಡಿ ಭಾಗ ೨ ರಲ್ಲಿ-೧೯೪೭), ಕನ್ನಡಿಗರಿಗೆ 
ಒಳ್ಳೆಯ ಸಾಹಿತ್ಯ(೧೯೪೮). ಕನ್ನಡ ಭಾಷೆಯ ವಿಚಾರಗಳು (೧೯೧೩), 
ಇಸ್ಲಾಂ ಸಂಸ್ಕೃತಿ (ಮಹಮೃದ್‌ ಅಬ್ಬಾಸ್‌ ಷೂಸ್ವಿ ಅವರ ಗಂಥದ ಅನುವಾದ 
-೧೯೪೮), ಶ್ರೀಸಾಹಿತ್ಯ (ಸಮಗ್ರ ಕೃತಿ ಸಂಪುಟ-೧೯೮೩) ಮತ್ತು ಸ 
Hand Book of Rhetoric(1919). 

ಬಿ.ಎಂ.ಶ್ರೀಯವರ “ಇಂಗ್ಲಿಷ್‌ ಗೀತಗಳು” ಕನ್ನಡ ನವೋದಯ 
ಕಾವ್ಯದ ಆಚಾರ್ಯ ಕೃತಿ. ಕನ್ನಡ ಕಾವ್ಯ ಪರಂಪರೆಗೆ ಹೊಸಬೆಳೆ ಹೊಸಕಳೆ 
ತಂದುಕೊಟ್ಟ ಕೃತಿ. ಅನುವಾದ ರೀತಿಗೆ ಮಾದರಿ ಕೃತಿ. ಅದರ ಪ್ರಭಾವಕ್ಕೆ 
ಒಳಗಾಗದವರಿಲ್ಲ. ಎಸ್‌.ಅನ೦ತನಾರಾಯಣರು ಗುರುತಿಸಿದಂತೆ ಇದು 
“ಸಮಗ್ರ ಹೊಸತನವನ್ನು ಮೈಗೂಡಿಸಿಕೊಂಡು ತುಂಬಿಕೊಂಡು ಬಂದ 
ಕೃತಿ”. ಈ ಗಂಥದ ಪ್ರಶಂಸೆಗೆ ಹಲವು ಕಾರಣಗಳಿವೆ: “ಶ್ರೀ ಅವರ 
ಇಂಗ್ಲಿಷ್‌ ಗೀತಗಳು ಕನ್ನಡ ಸಾಹಿತ್ಯಕ್ಕೆ ಸಾಗರದಾಚೆಯಿಂದ ಹೊಸತನವನ್ನು 
ತಂದುಕೊಟ್ಟ ಗಂಥ. ಜಿಡ್ಡು ಹಿಡಿದು ಜಡ್ಡು ಕಟ್ಟಿ- ಹೋಗಿದ್ದ ಕನ್ನಡ 
ಭಾಷೆಗೆ ಹೊಸಗನ್ನಡದ ರೂಪ ತಂದುಕೊಟ್ಟ ಗ್ರಂಥ. ಕನ್ನಡದಲ್ಲಿ 


ಬಿ.ಎಂ. ಶ್ರೀಕಂಠಯ್ಯ 


ಭಾವಗೀತೆಗಳ ಅಂಕವನ್ನು ಆರಂಭಿಸಿದ ಗಂಥ. ಕನ್ನಡದ ಬರಹಗಾರರಲ್ಲೂ 
ಓದುಗರಲ್ಲೂ ಹೊಸ ಚಿಂತನಶೀಲತೆಯನ್ನು ಹುರಿದುಂಬಿಸಿದ ಗಂಥ. 
ಕನ್ನಡ ಕಾವ್ಯದಲ್ಲಿ ಹೊಸಗನ್ನ ಡದ ಮೊದಲ ಅಧ್ಯಾಯವನ್ನು ತೆರೆದಿಟ್ಟ 
ಗಂಥ” ಕಾರಕ ಚಿನ. ಮ್‌ ಅವರ ಅಭಿಪ್ರಾಯದಲ್ಲಿ. ಸತ್ಯವಿದೆ. 
“ಹುಟ್ಟಿದೊಡನೆ ಮಕುಟ ರತ್ನದಂತೆ ಕನ್ನಡದಲ್ಲಿ ಹೊಳೆಯತೊಡಗಿದ 
ಕೆಲವೇ ಕೃತಿಗಳಲ್ಲಿ ಇಂಗ್ಲಿಷ್‌ ಗೀತಗಳೂ ಒಂದು” ಎ೦ದು ವಿ.ಕೃ.ಗೋಕಾಕ್‌ 
ಸ್ಪಷ್ಟಪಡಿಸಿದ್ದಾರೆ. 

"ಹೊಂಗನಸುಗಳು' ಶ್ರೀಯವರ ವೈವಿಧ್ಯಮಯ ಕಾವ್ಯ ಪ್ರಯೋಗಕ್ಕೆ, 
ನಾಡು ನುಡಿ ಪ್ರೇಮದ ಅಭಿವ್ಯಕ್ತಿಗೆ, ರಾಜಭಕ್ತಿ, ದೇಶಭಕ್ತಿ ಸಾರ್ವಭೌಮತ್ವದ 
ಗೌರವಕ್ಕೆ ಸಾಕ್ಷಿಯಾಗಿರುವ ಕವಿತೆಗಳಾಗಿವೆ. ಈ ಸ್ವತ೦ತ್ರ ಕವಿತೆಗಳ ವಸ್ತು 
ವಿಷಯಗಳ ಪ್ರಸ್ತುತತೆಯ ಬಗೆಗೆ ಭಿನ್ನಾಭಿ- ಪ್ರಾಯವಿದ್ದರೂ ಶ್ರೀಯವರು 
ಮೊದಲಬಾರಿಗೆ ಪ್ರಗಾಥ ಪದ್ಯ ರಚನೆಮಾಡಿ ಆದ್ಯರೆನಿಸಿದುದಕ್ಕೆ 
ಉದಾಹರಣೆಗಳು ಇಲ್ಲಿವೆ. "ಗದಾಯುದ್ದ ನಾಟಕಂ” ಎಂಬುದು, ಕಾವ್ಯದ 
ಉದ್ದಕ್ಕೂ ಲವಲವಿಕೆಯ ನಾಟಕೀಯತೆಯನ್ನು ತುಂಬಿಕೊಂಡಿರುವ ರನ್ನ 
ಮಹಾಕವಿಯ “ಸಾಹಸಭೀಮ ವಿಜಯಂ" ಮಹಾಕಾವ್ಯದ ಸಾರರೂಪ 
ನಾಟಕ.ಇದರಲ್ಲಿ ದುರಂತನಾಟಕದಛಾಯೆಯಿದೆ. ಗ್ರೀಕ್‌ ಭಾಷೆಯ 
ಸೊಫಘೊಕ್ತಿಸ್‌ ಮಹಾನಾಟಕಕಾರನ 'ಏಜಾಕ್ಸ್‌' ನಾಟಕದಿಂದ ಸ್ಫೂರ್ತಿ ಪಡೆದು 
ರೂಪಾಂತರದ ರಚನೆಯಾಗಿ ಹುಟ್ಟಿದ 'ಅಶ್ವತ್ಥಾಮನ್‌' ನಾಟಕ ಕನ್ನಡ 
ಸಾಹಿತ್ಯ ದಲ್ಲಿ ಉಂಟುಮಾಡಿದ ತಲ್ಲಣ ಅಷ್ಪಿಷಲ್ಲ ಅದು ಕನ್ನ ಡದ 
ಮೊತ್ತಮೂದಲ ದುರಂತನಾಟಕವೂ ಹೌದು. ಅಶ್ವತ್ಥಾಮನ್‌ ಫ್ರಾ 
ಗ್ರೀಕ್‌ನಾಟಕದ “ಪ್ರತಿಕೃತಿ” ಯಲ್ಲ; “ಪ್ರತಿಮಾಕೃತಿ'. 


ಭಾರತೀಯ ಪರಂಪರೆಯ ಸಂಪ್ರದಾಯಸ್ಥ ಸಹೃದಯರಿಗೆ ಈ 
a) 
ನಾಟಕ ದಿಗ್ಗಮೆ ಹುಟ್ಟಿಸಿತು. “ಈ ಕೃತಿ ರಂಗಭೂಮಿಯಲ್ಲಿ ಜವಿಯಾಗರಲು 
ಅಸಾಧ್ಯವಾಗಿದ್ದರೂ. ಓದುಗನಿಗೆ ಹಿತವನ್ನು  ಉಂಟುಮಾಡಬಲ್ಲ 
ಕೃತಿಯಾಗಿ "ಇಂದಲ್ಲ ನಾಳೆಗೂ ಉಳಿಯ ಬಲ್ಲುದಾಗಿದೆ” ಎಂದು 
ಪ್ರೊಕ.ವೆಂ. ರಾಜಗೋಪಾಲರು ವಿಶ್ಲೇಷಿಸಿದ್ದಾರೆ. 


ಬಿ.ಎಂ. ಶ್ರೀಕಂಠಯ್ಯ ೯ 


ಮತ್ತೊಬ್ಬ ಗ್ರೀಕ್‌ ನಾಟಕಕಾರ ಈಸ್ಕಿಲಸನ “ಪರ್ಸೇ" ಎಂಬ ನಾಟಕದ 
ಭಾಷಾ೦ತರಕೃತಿ 'ಪಾರಸಿಕರು' ನಾಟಕ. ಇದರಲ್ಲಿ ಗಂಭೀರವಾದ ಶೈಲಿಯಿದೆ; 
ನಾಟಕೀಯತೆಗಿ೦ತ ಹೆಚ್ಚಾಗಿ ಕಾವ್ಯವಿದೆ. ಇದರಲ್ಲಿ ಉದಾತ್ತಪಾತ್ರ, 
ಉತ್ತಮಕ್ರಿಯೆ ಇಲ್ಲದಿದ್ದರೂ ಶ್ರೀಯವರು ತನ್ಮಯರಾಗಿ ಭಾಷಾಂತರಿಸಿದ್ದಾರೆ. 
ಹಳಗನ್ನಡ ಕಾವ್ಯಶೈಲಿಯನ್ನು ತಮ್ಮ ನಾಟಕಗಳಿಗೆ ಬಳಸಿಕೊಳ್ಳುವುದರ 
ಮೂಲಕ, ಶ್ರೀಯವರು ಒಂದು ಹೊಸಶೈಲಿಗೆ ನಾಂದಿ ಹಾಡಿರುವುದು 
ಪ್ರಧಾನವಾಗಿ ಕಾಣುತ್ತದೆ. 


ಬಿ.ಎಂ.ಶ್ರೀಯವರು ಸೃಜನಶೀಲ ಸಾಹಿತ್ಯಕ್ಕಿಂತ ಹೆಚ್ಚಾಗಿ, ಜಗತ್ತಿನ 
ಉತ್ತಮಸಾಹಿತ್ಯವನ್ನು ಕನ್ನಡ ಭಾಷೆಗೆ ಅನುವಾದಿಸುವುದರ ಮೂಲಕ, 
ಕನ್ನಡ ಸರಸ್ವತಿಯನ್ನು ಅಲಂಕರಿಸಿದರು, ಕನ್ನಡಸಾಹಿತ್ಯ ಲೋಕವನ್ನು 
ಸಮೃದ್ಧಿ ಗೊಳಿಸಿದರು. ನ್ನು ಡದ ಜಾಯಮಾನಕ್ಕೆ ಒಗ್ಗುವಂಥ ಬರ 
ಕೂಡ ಪವಿತ್ರಕಾರ್ಯವೆಂದು ಭಾವಿಸಿದರು. ಆ ಮೂಲಕವೇ ಕನ್ನಡ 
ನವೋದಯ ಕಾವ್ಯದ ಪ್ರವರ್ತಕರಾದರು. ಭಾರತದ ವಿದ್ಯ ಹಾಗೂ ಪಶ್ಚಿಮದ 
ವಿದ್ಯೆಯನ್ನು ಸಾಸ್ಣಿಕ್‌ ಕನ್ನಡ ಸಾರಸ್ಪತ ಕ್ಷೇತ್ರ ಬೆಳೆಯಬೇಕೆಂಬುದರ 
ಕಡೆಗೆ ಬಿ.ಎಂ. ಶ್ರೀಯವರಿಗೆ ಬ್‌ 


ಬಿ.ಎಂ. ಶ್ರೀಕಂಠಯ್ಯನವರ ಅಗಾಧವಾದ ವಿದ್ರತಿಗೆ ಬಹುಭಾಷಾ 

ತಿಳುವಳಿಕೆಗೆ, ಹೊಸಗನ್ನಡ ಛ೦ದಸ್ಸಿನ ಪರಿಕಲ್ಪನೆಗೆ, “ಸಾಹಿತ್ಯ ಚರಿತ್ರೆಯ 
ರೀತಿಗೆ, ಭಾಷಣದ ವೈಖರಿಗೆ, ಕನ್ನಡ ನಾಡು ನುಡಿ ನಿಷ್ಠೆಗೆ, ಗಂಥ 
ಸಂಪಾದನೆಯ ಅಚ್ಚಕಟ್ಟುತನಕ್ಕೆ. ಪ್ರೋತ್ಸಾಹದಾಯಕ ಸಮೀಕ್ಷೆಗೆ. ರಸಮಯ 
ಕಾವ್ಯ ಮೀಮಾಂಸೆಗೆ, ಜನಪದ ಗೀತೆಯ ರಸಾಸ್ವಾದನೆಗೆ, ಕನ್ನಡ 
ಲಿಪಿಸುಧಾರಣೆಗೆ ಗಮನ ಸೆಳೆಯಲು ಅವರ ಇತರ ಗಂಥಗಳು, ಲೇಖನಗಳು 
ಮುಂದಾಗುತ್ತವೆ. ಈ ಸಾಲಿಗೆ ಶ್ರೀಯವರ ಇಂಗ್ಲಿಷ್‌ ಬರಹಗಳೂ ಸೇರುತ್ತವೆ. 
ಕನ್ನಡದ ಪುನರುಜ್ನೀವನ, ಹೊಸ ಸಾಹಿತ್ಯಸ ಸೃಷ್ಟಿಯ ಚಿಂತನ ಅವರ 
ಬರಹಗಳಲ್ಲಿ ವಿಶೇಷವಾಗಿ ಗೋಚರಿಸುತ್ತದೆ. ಕ್ಡ ಎಂ.ಶ್ರೀಯವರು ಸುಮಾರು 
ಒಂದು ಸಾವಿರ ಪುಟದಷ್ಟು ಸಾರವತ್ತಾದ ಸಾಹಿತ್ಯವನ್ನು ಓದುಗರಿಗೆ 
ನೀಡಿದ್ದಾರೆ. 


99) ಜಾ 
rR > ೯ \ 
೧೦ ಕ ಹ ತ ಶಿ 


——— 


ಬಿ.ಎಂ.ಶ್ರೀಯವರಿಗೆ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಜೀವನದ 
ಉಸಿರಾಯಿತು, ಮನಸ್ಸಿನ ಮಂತ್ರವಾಯಿತು. “ಕನ್ನಡದ “ಹುಚ್ಚು' ಅವರಿಗೆ 
ಹಿಡಿದಿರುವಷ್ಟು ಹಿಂದೆ ಮತ್ತೆ ಯಾರಿಗೂ ಹಿಡಿದಿರಲಿಲ್ಲ” ಎಂದು ಬೆಳ್ಳಾವೆ 
ವೆಂಕಟನಾರಣಪ್ಪನವರು ನುಡಿದಿದ್ದಾರೆ. “ಶ್ರೀಕಂಠಯ್ಯನವರ `ಕ೦ಠಶ್ರೀ' 
ಇತರರಿಗಿಲ್ಲ” ಎಂದು ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು 
ಷರಾ ಬರೆದಿದ್ದಾರೆ. ಶ್ರೀಯವರು ವಾಕ್‌ಶ್ರೀಯುತರು, ವಾಕ್ಕೋವಿದರು, 
ವಾಗ್ಯೈಭವಶಾಲಿಗಳು” ಎ೦ಬುದು ಎಸ್‌.ವಿ. ರಂಗಣ್ಣನವರ ಉದ್ಗಾರ.“ಅವರು 
ತೋರಿಸಿದ್ದೇ ಒಳ್ಳೆಯದಾರಿ”ಎಂಬುದು ಡಿ.ವಿ.ಗುಂಡಪ್ಪನವರ ನಂಬಿ 
“ಶ್ರೀಯವರು ಮಾರ್ಗದರ್ಶಿಗಳು, ಮಾರ್ಗಕಾರರು” ಎಂಬುದು 
ದ.ರಾ.ಬೇಂದ್ರೆಯವರ ಕವಿವಾಣಿ. ಶ್ರೀಯವರು ಕನ್ನಡ ಮಾತೆಗೆ ಒಂದು 
ತೇಜಸ್ಸನ್ನು ಓಜಸ್ಪನ್ನು ಕೊಟ್ಟರು” ಎಂಬುದು ಸರೂರ ರಾಮಸ್ವಾಮಿ 
ಅಯ್ಯಂಗಾರರ ಅಭಿಪ್ರಾಯ. "ಮಾಸ್ತಿಯವರ ಪ ಪ್ರಕಾರ ಶ್ರೀಯವರು “ಕನ ನ್ನಡಕ್ಕೆ 
ಕಣ್ವಮುನಿ”. ಕುವೆಂಪುರವರು “ಕನ್ನಡ ಸಾಹಿತ್ಯ ನವೋದಯಕ್ಕೆ ನಾಂದೀ 
ಸ್ವರೂಪರಾದವರು” ಎಂದು ಶ್ರೀಯವರನ್ನು ಕೊಂಡಾಡಿರುವುದು 
ಉತ್ಪ್ರೇಕ್ಷೆಯಲ್ಲ. ಶ್ರೀಕಂಠಯ್ಯನವರಂಥವರು ದೇಶಕ್ಕೇ ಭೂಷೂ, ದೊಡ್ಡಭಾಗ್ಯ” 
ಎಂಬುದು ಚ. ವಾಸುದೇವಯ್ಯನವರ ಅಂಬೋಣ. ಬಿ.ಎಂ. ಶ್ರೀಕಂಠಯ್ಯನವರ 
ಬದುಕು ಬರಹವನ್ನು ಕುರಿತು ಡಾ. ಹಾ.ಮಾ. ನಾಯಕರು "ಹೀಗೆ 
ವ್ಯಾಖ್ಯಾನಿಸಿದ್ದಾರೆ: ವ್ಯ ಗಡದಲ್ಲಿ ಕೆಲಸ ಮಾಡುವ ಯಾರಿಗಾದರೂ 
ಬಿ.ಎಂ.ಶ್ರೀಕ೦ಠಯ್ಯನವರ ನೆನಪು ಬತ್ತದ ಕಾರಂಜಿ; ಮುಗಿಯದಗಣಿ; 
ಸ್ಫೂರ್ತಿಯಸ್ರೋತ ; ಶಕ್ತಿಯ ಆಗರ”. ನಯುಗಪ ಪ್ರವರ್ತಕ ಎಂಬ ಹೆಸರಿಗೆ 
ಮಾಡಿಟ ಸಿ ವ್ಯಕ್ತಿ ಬಿ.ಎಂ. ಶ್ರೀಕಂಠಯ್ಯ ಇಪ್ಪತ್ತನೇ ಶತಮಾನದ ಕನ್ನಡ ಸಾಹಿತ್ಯಕ್ಕೆ 
ಅವರು "ಅಡಿಗಲ್ಲು: ಸಂಭ, ದೀಪ, ಕೈಮರ.” 


ಬಿ.ಎಂ.ಶ್ರೀಕ೦ಠಯ್ಯನವರು ಬರೆದದ್ದು ಕಡಮೆ. ಆದರೆ ಅವರು 
ಬರೆದದ್ದೆಲ್ಲವೂ ಅಪ್ಪಟ ಚಿನ್ನ ಅವರ ಕಾವ್ಯ, ನಾಟಕ, ಗದ್ಯಬರಹ, ಉಪನ್ಯಾಸ 
ಅನುಕರಣೀಯವಾದದ್ದು. ಅವರು ನಿರ್ಮಿಸಿದ ಸಾಹಿತ್ಯಕ ಹೆದ್ದಾರಿ, 
ಮುಂದಿನವರಿಗೆ ಸುಗಮದಾರಿ. ಹಳಗನ್ನಡ, ನಡುಗನ್ನಡ, ಆಧುನಿಕ ಕನ್ನಡಗಳಲ್ಲಿ 
ಅವರದು ಸಮಾನಪರಿಣತಿ. ಬರಹದಲ್ಲಾಗಲ್ಲೀ ಮಾತಿನಲ್ಲಾಗಲೀ. ಅವರ 


ಬಿ.ಎಂ. ಶ್ರೀಕ೦ಠಯ್ಯ ೧೧ 


ಕನ್ನಡ ಇಂಗ್ಲಿಷ್‌ ಭಾಷೆಗಳೆಡರಲ್ಲೂ ಸಮಾನವಾದ ಹದ. ಮಹಾಕೃ ತಿಗಳ 
ರಚನೆಯಲ್ಲಿ ಅದರದೇ ಆದ ವಿಶಿಷ್ಟ ಶೈಲಿ ಇರಬೇಕು ಎಂಬುದರ ಡೆಗೆ 
ಬಿ.ಎಂ. ಶ್ರೀಯವರಿಗೆ ಹೆಚ್ಚು ಒಲವು. 


ವರ್ತಮಾನದಲ್ಲಿದ್ದು ಬರೆದರೂ ಮಹಾಕೃತಿಗಳ ಶೈಲಿ ಪ್ರಾಚೀನ 
ರೂಪದಲ್ಲಿದ್ದರೆ ಅರ್ಥಪೂರ್ಣ ಎ೦ಬುದರತ್ತ ಅವರ ನಂಬಿಕೆ ಇದ್ದಂತೆ 
ಭಾಸವಾಗುತ್ತದೆ. ಅವರ ಶಿಷ್ಕರಲ್ಲೂ ಅದೇ ಭಾವನೆಯನ್ನು ಮೂಡಿಸಿದರು. 
ಸೃಜನಶೀಲ “ಪ್ರತಿಭೆಯ ಶಿಷ್ಕರು ಗುರುವಿನ ಆಣತಿಯನ್ನು ಚಚು ತಪ್ಪದೆ 
ಪಾಲಿಸಿದರು. ಬಿ.ಎಂ.ಶ್ರೀ ಯವರ ಕಾವ್ಯಶ್ಶೈಲಿ ಮುಂದಿನ ಕನ್ನಡ ಕಾವಸ್ಟ ಸೃಷ್ಟಿಗೆ 
ಮಾರ್ಗದರ್ಶಿಯಾಯಿತು ಎಂಬುದು" ಸುಳ್ಳಲ್ಲ. 


ಬಿ.ಎಂ.ಶ್ರೀಯವರು ಕನ್ನಡನಾಡಿನಲ್ಲೆಲ್ಲಾ ಸುತ್ತಾಡಿ, ನಿರರ್ಗಳವಾಗಿ 
ಮಾತನಾಡಿ. ಕನ್ನಡ ನಾಡು ನುಡಿ ಸಂಸ್ಕೃತಿಯ ಪ್ರಚಾರಮಾಡಿದರು; 
ಕನ್ನ ಡಿಗರ ಎದೆಯಲ್ಲಿ ಅಚ್ಚಳಿಯದ ಪ್ರಭಾವ ಬೀರಿದರು. ಅವರು ತಮ್ಮನ್ನು 
ನ್ನ ಡದ ಕಾವಲುನಾಯಿ" ಎಂದೂ "ಕನ್ನಡ ತಾಯಿಗಾಗಿ ಭಿಕ್ಷೆಬೇಡುವ 
ದಾಸಯ್ಯ ನಾನು" ಎಂದೂ ಕರೆದುಕೊಳ್ಳುತ್ತಿದ್ದರು. “ಕನ್ನಡ ನಾಡಿಗೆ. ಕನ್ನ ಡವೇ 
ಗತಿ ಅನ್ಯಥಾ ಶರಣಂ ನಾಸ್ತಿ. ಸಂಸ್ಕೃತವಲ್ಲ ಇಂಗ್ಲಿಷಲ್ಲ ಹಂದಿಯಲ್ಲ. 


ಕನ್ನ ಡ” ಇಂದೆ ಮತ್ತೆ ಮತ್ತೆ "ಹೇಳುತ್ತಿದ್ದರು. 


ಶ್ರೀಯವರ ಕನ್ನಡನಿಷ್ಠೆ ಅಕಳಂಕವಾದದ್ದು, ಅಪರೂಪವಾದದ್ದು. 
ಬಿ.ಎಂ.ಶ್ರೀಕಂಠಯ್ಯ ನವರ ಆಪ್ತಶಿಷ್ಯರು, ಅಭಿಮಾನಿಗಳು ಅನನ್ಯವಾಗಿ 
ಮ್ಮ ಗುರುಯಣವನ್ನು ತೀರಿಸಿದ್ದಾರೆ. ಶ್ರೀಯವರಿಗೆ ಅರ್ಪಿಸಿದ 
ಸಂಭಾವನೆ” ಗಂಥ ಚರಿತ್ತಾರ್ಹವಾಗಿದೆ (೧೯೪೧). ಅದು ಕನ್ನಡದ 
ಮೊತ್ತಮೊದಲ ಅಭಿನಂದನ ಗಂಥವಾಯಿತು. ಅವರನ್ನು ಕುರಿತು ಬರೆದಿರುವ 
ಜೀವನ ಚರಿತ್ರೆ ಪ್ರಶಂಸಾರ್ಹ ಲೇಖನ, ವಿಮರ್ಶೆ-ಮೊದಲಾದವೂ ಸಾಕಷ್ಟು 
ಪ್ರಕಟವಾಗಿವೆ. ಬಿ.ಎ೦.ಶ್ರೀ ಸಂಸ್ಮರಣಾ ಸಂಸ್ಥೆಗಳೂ ಸ ಸ್ಮಾರಕಗಳೂ ಇವೆ. 
ಬಿ.ಎಂ.ಶ್ರೀಯವರನ್ನು ಪುತ್ಯಕವಾಗಿ, 'ಪರೋಕ್ತವಾಗಿ ಗೌರವಿಸುವುದರ ಮೂಲಕ 
ಅಖಂಡ ಕರ್ನಾಟದ ಕನ್ನಡಿಗರು “ತಮ್ಮನ್ನು ತಾವೇ ಗೌರವಿಸಿ 
ಕೊಂಡಂತಾಗಿದೆ. 


೧೨ ಬಿ.ಎಂ. ಶ್ರೀಕಂಠಯ್ಯ 


ಬಿ.ಎಂ. ಶ್ರೀಯವರು ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ಸಂಕಟವನ್ನು 
ಅನುಭವಿಸಿದರು. ಅವರ ಹೆಂಡತಿ ಬಹಳ ಬೇಗ ನಿಧನರಾದರು. ಅವರ 
ಅಳಿಯ ಗುಂಡಪ್ಪ ಚಿಕ್ಕವಯಸ್ಸಿಗೆ ತೀರಿಕೊಂಡರು. ವಿಧವೆ ಮಗಳು 
ಮತ್ತು ಅವಳ ಮಕ್ಕಳ ಪೋಷಣೆ ಮಾಡಬೇಕಾಯಿತು. ಇದ್ದೊಬ್ಬ ಮಗ 
ಆಕಸ್ಮಿಕವಾಗಿ ಕಣ್ಣು ಕಳೆದುಕೊಂಡು ಶಾಶ್ವತ ಕುರುಡನಾದ. ಅವರ 
ಏಳಿಗೆಯನ್ನು ಸಹಿಸದವರ ಕಿರುಕುಳವೂ ಇತ್ತು. ಸಣ್ಣಪುಟ್ಟದ್ದಕ್ಕೆಲ್ಲಾ 
ಕೋಭೆಗೊಳ್ಳುವ ಪರಿಸ್ಥಿತಿ ಉಂಟಾಗಿತ್ತು ಅದನ್ನೆಲ್ಲಾ ಸಹಿಸಿಕೊಂಡು ಕನ್ನಡ 
ನಾಡು ನುಡಿ ಸಂಸ್ಕೃತಿಯ ಸರ್ವತೋಮುಖ ಏಳಿಗೆಗಾಗಿ ಜೀವನವನ್ನು 
ಮುಡುಪಿಟ್ಟರು. ಅದಕ್ಕಾಗಿ ಶಕ್ತಿಮೀರಿ ಶ್ರಮಿಸಿದರು. ಅವರ ಬದುಕು ಮತ್ತು 
ಬರಹ ಉದಾತ್ತವಾದದ್ದು; ಉಜ್ವಲವಾದದ್ದು. 


ಬಿ.ಎಂ.ಶ್ರೀಯವರಿಗೆ ಅವರದೇ ಆದ ಗತ್ತು ಗಾಂಭೀರ್ಯ, ಶಿಸ್ತು 
ಸಂಯಮ, ವೇಷ ಭೂಷಣ, ಕಷ್ಟ ಸಹಿಷ್ಣುತೆ ಇತ್ತು ಜೀವನದುದ್ದಕ್ಕೂ 
ವೈಯಕ್ತಿಕ ಬದುಕಿನ ವರ್ಚಸಿಗೆ ಧಕ್ಕೆ ಬರದಂತೆ ನಡೆದುಕೊಂಡರು. ಸನಿಹಕ್ಕೆ 
ಸಾನು ಮೇಲೆಲ್ಲಾ ಅವರ ವಕಿತ ಪ್ರಭಾವ ಬೀರುತ್ತಿತ್ತು 


ಕನ್ನಡದ ಸುಪ್ರಸಿ ಸಿದ್ದ ಸಾಹಿತಿ ಎ.ಎನ್‌.ಮೂರ್ತಿರಾವ್‌ ಶ್ರೀಯವರನ್ನು 
ಕುರಿತು ಹೀಗೆ ಸ್ವತ “ನನ್ನ ದೃಷ್ಟಿಯಲ್ಲಿ ಅವರು ಪ್ರಥಮತ: 
ಅಧ್ಯಾಪಕರಲ್ಲ, ಭಾಷಣಕಾರರಲ್ಲ; ಇವೆರಡಕ್ಕಿಂತ ಹೆಚ್ಚಾಗಿ ಕವಿಗಳು. ಅದಕ್ಕಿಂತ 
ಹೆಚ್ಚಾಗಿ ಅವರು ಸೇನೆಯೊಂದರ ಸೇನಾನಿ. ಕ್ರಾಂತಿಯೊಂದರ ಕೇಂದ್ರ 
ಪಂಥವೊಂದರ ಪ್ರವಾದಿ”. ಬಿ.ಎಂ.ಶ್ರೀ ಯವರು ಏನೆಲ್ಲಾ ವಿಶೇಷಣಗಳಿಗೆ 
ಪಾತ್ರರಾಗುವಂತೆ ಬದುಕಿದವರು. ಅವರನ್ನು ಕಂಡು ಮಹಾಕವಿ ಕುವೆಂಪು 
ಒಮ್ಮೆ “ಬಿ.ಎಂ.ಶ್ರೀಯವರು ಕನ್ನ ಡದ ಅಮೃತ ಪುತ್ತರು” ಎಂದು ಅಂತ:ಕರಣ 
ಪೂರ್ವಕವಾಗಿ ಡೇ ಇಸಿ 


ಬಿ.ಎಂ.ಶ್ರೀಕಂಠಯ್ದ ನವರ ಬರವಣಿಗೆಯಲ್ಲಿ ಇತಿ ಮಿತಿಗಳಿಲ್ಲದೆಯಿಲ್ಲ. 
ಅವರ ಜೀವಿತಾವಧಿ ಹಾಗೂ ಬರವಣಿಗೆಯ ಅವಧಿ ಸ್ವಾತಂತ್ರಪೂರ್ವಕ್ಕೆ 
ಸಂಬಂಧಿಸಿದೆ. ಶ್ರೀಯವರು ಸಾಹಿತ್ಯ ರಚನೆಗೆ ತೊಡಗಿದಾಗ, ಭಾರತದಲ್ಲಿ 
ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತಿತ್ತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದ 


ಬಿ.ಎಂ. ಶ್ರೀಕಂಠಯ್ಯ ೧೩ 


ವೈವಿಧ್ಯಮಯವಾದ ಚಳುವಳಿಗಳು ದೇಶದಲ್ಲೆಲ್ಲಾ ಹರಡಿದ್ದುವು. ಆದರೆ 
ಆ ಯಾವ ವಿದ್ಯಮಾನಗಳೂ ಬಿ.ಎಂ.ಶ್ರೀಯವರ ಪದ್ಯ ಸಾಹಿತ್ಯದಲ್ಲಾಗಲೀ 
ಗದ್ಯ ಸಾಹಿತ್ಯದಲ್ಲಾಗಲೀ ಕಂಡು ಬುರುವುದಿಲ್ಲ. "ದಿ. ಎಂ. ಶ್ರೀಯವರ 
ಮಹಾಪ್ರಶಿಭೆ "ದೇಶದ ಸ ಸ್ವಾತಂತ್ರ್ಯ ಹೋರಾಟವನ್ನು ಏಕೆ ಮರೆಯಿತು 
ಎಂಬುದಕ್ಕೆ ಸ್ಪಷ್ಟವಾದ ಕಾರಣಗೊತ್ತಿಲ್ಲ. ಒಂದೆರಡು ಕಡೆ ಸ್ವಾತಂತ್ರ್ಯ 
ರನ್‌ ಶಾ ಶಬ್ದಗಳು ಮೂಡಿದ್ದರೂ' ಅವು ಗಟ್ಟಿದನಿಯಾಗಿಲ್ಲ. ಇದನ್ನು 
ಮರೆತೇ ಬಿ.ಎಂ. ಶೀ ಸಾಹಿತ್ಯವನ್ನು ಓದಬೇಕು. 


ಬಿ.ಎಂ.ಶ್ರೀಯವರಿಗಿದ್ದ ರಾಜನಿಷ್ಠೆ, ಸಾರ್ವಭೌಮತ್ವ ಹೊಗಳಿಕೆಯ 
ಮಾತುಗಳೂ ವಾದವಿವಾದಕ್ಕೆ ಆಸದ ನೀಡುತ್ತವೆ. ಮೈಸೂರು ಮಹಾರಾಜರು 
ಜನಾನುರಾಗಿಗಳೆಂದೋ ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಕಲೆಗಳ 
ಪೋಷಕರೆಂದೋ ಬಿ.ಎಂಶ್ರೀ ಅವರು ಮಹಾರಾಜರನ್ನು ಹೊಗಳುವುದರ 
ಮೂಲಕ ತಮ್ಮ ರಾಜಭಕ್ತಿಯನ್ನು ಮೆರೆದಿದ್ದಾರೆ. ಜಗತ್ತಿನ 'ಸಂಪದ್ಧರಿತವಾದ 
ಸಾಹಿತ್ಯವನ್ನು ಕ ಅವಕಾಶನೀಡಿದ ಇಂಗ್ಲಿಷ್‌ "ಬಾಷೆಯ 
ವ್ಯಾ ಮಾಜೀ ಏನೋ, ; ಅದರ ವಾರಸುದಾರರಾದ 
ಸಾರ್ವಭೌಮರನ್ನು ಅವರ ಅಧಿಕಾರವನ್ನು ಹೊಗಳಿದ್ದಾರೆ. ಹೀಗೇಕೆ 
ಎ೦ಬ ಪಕ್ನೆಗೆ ಸಷ್ಟವಾದ ಸಮರ್ಥನೆಯಿಲ್ಲ. ಅಥವಾ ಸ್ವಾತಂತ್ರ [ಪೂರ್ವದಲ್ಲಿ 
ಇದಕ್ಕಿಂತ ಬಿನ ವಾಗಿ ಯೋಚಿಸುವ ಅಗತ್ಯ ಅವರಿಗೆ ಕಂಡುಬರಲಿಲ್ಲವೋ 
ಸಾನ ಈ "ಥೋರಣೆಗಳನ್ನೂ ಜಾ ಮರೆತು ಬಿ.ಎಂ.ಶ್ರೀಯವರ 
ಸಾಹಿತ್ಯವನ್ನು ಓದಬೇಕಾಗುತ್ತದೆ. ಬ ಇತಿಮಿತಿಗಳ ನಡುವೆಯೂಅವರು 
ಕನ್ನ! ಡಕ್ಕೆ ಕೊಟ್ಟಿರುವ ಕೊಡುಗೆ ಅಪಾರವಾದುದು. ಅರವತ್ತೆರಡು ವರ್ಷ 
ಬದುಕಿದ್ದ ಬಿ.ಎಂ. ಶ್ರೀಕಂಠಯ್ಯ ಅವರು೧೯೪೬ನೇ ಜನವರಿ ಐದನೆಯ 
ತಾರೀಖಿನಂದು ಧಾರವಾಡದಲ್ಲಿ ನಿಧನರಾದರು. ಅವರು ತಮ್ಮ 
ಧನಾ ಮಾಡಿದ ಸಾಧನೆ, ನೀಡಿದ ಸಂದೇಶ, ಬೀರಿದ ಪ್ರಭಾವ 

ರಸ್ನರಣೀಯವಾಗಿದೆ. ೧೯೮೪ರಲ್ಲಿ ಅವರ ಜನ್ಮ ಶತಮಾನೋತ್ಸವವನ್ನು 
ಸ ರಿಯಾಗಿ ಆಚರಿಸುವ ಮೂಲಕ ಕನ್ನಡ ಕುಲಬಾಂಧವರು ಶಿ ಶೀಯವರ 
ಆದರ್ಶಗಳನ್ನು ಮೈ ಹೈ ಡರು; ತಮ್ಮ ಜೀವನಪಥದಲ್ಲಿ 
ಹಿನ. 


೧೪ ಬಿ.ಎಂ. ಶ್ರೀಕಂಠಯ್ಯ 


ಕರ್ನಾಟಕ ಹಾಗೂ ಕನ್ನಡಿಗರ ಪಾಲಿಗೆ ಬಿ.ಎಂ.ಶ್ರೀಯವರು ಕೇವಲ 
ವ್ಯಕ್ತಿಯಲ್ಲ, ಅಕ್ಷಯ ಶಕ್ತಿ. ಅವರ ಸೃಜನಶೀಲ ಅಭಿವ್ಯಕ್ತಿಯ ಕಾ೦ತಿಮಯ 
ಸೂಕ್ತಿಗಳು ಕನ್ನಡಿಗರಿಗೆ ಸದಾ ಶ್ರೀರಕ್ಷೆಯಾಗಿವೆ. `ಕನ್ನಡಸಾಹಿತ್ಯಕ, ಸಾಂಸ್ಕ ತಿಕ 
ಸಂದರ್ಭದಲ್ಲಿ ಅವರ ಅಭಿಜಾತ ಆಲೋಚನೆಗಳು ಹೊಸ ಹೊಳಹುಗಳನ ಮ್ನ 
ನೀಡುತ್ತಿವೆ. ಬಿ.ಎಂ.ಶ್ರೀಯವರು ಮಹಾಕಾವ್ಯವನ್ನು ಬರೆಯಲಿಲ್ಲ. ಆದರೆ 
ಮಹಾಕಾವ್ಯ ಬರೆಯುವವರಿಗೆ ಪ್ರೇರಕರಾದರು. ಇಂಗ್ಲಿಷ್‌ ಛಂದಸ್ಸು ಮತ್ತು 
ಕನ್ನಡ ಛಂದಸ್ಸುಗಳನ್ನು ಕಸಿಗೊಳಿಸಿದರೆ ಹೊಸಫಸಲ ಲನ್ನು ಪ ಪಡೆಯ 
ಬಹುದೆಂಬುದನ್ನು ತೋರಿಸಿಕೊಟ್ಟರು. ಹಳಗನ್ನಡ ಕಾವ್ಯಶೈಲಿಯನ್ನು 
ಸುಧಾರಿಸಿ ಹೊಸ ಅಭಿವ್ಯಕ್ತಿಗೆ ಬಳಸಿಕೊಳ್ಳುವ ಬಗೆಯನ್ನು ಸೂಚಿಸಿದರು. 
ಹೊಸಗನ್ನಡ ಛಂದಸ್ಸಿನ ಹುಟ್ಟಗೆ, ಭಾವಗೀತೆಯ ಸೃಷ್ಟಿಗೆ ಕಾರಣರಾದರು. 
ಕನ್ನಡಮಾತು ತಲೆಯೆತ್ತುವ ಪರಿಯನ್ನು ವಿವರಿಸಿದರು. ಕನ್ನಡಿಗರು ಹೇಗೆ 
ಕನ್ನಡವನ್ನು ಉಳಿಸಿ ಬೆಳೆಸಿಕೊಳ್ಳಬಹುದು ಎ೦ಬುದಕ್ಕೆ ಮಾರ್ಗದರ್ಶಿ 
ಯಾದರು. ಎಲ್ಲಕ್ಕಿಂತ ಮಿಗಿಲಾಗಿ ಸಮಸ್ತ ಕನ್ನಡಿಗರ ಮನೆ ಮನದಲ್ಲಿ 
ಶಾಶ್ಚತವಾದ ಸ್ಥಾನವನ್ನು ಗಳಿಸಿಕೊಂಡರು. 


ಕರ್ನಾಟಕ ಪರಂಪರೆಯ ಹಿರಿಮೆ ಗರಿಮೆಯನ್ನು ಕೊಂಡಾಡುವುದರ 
ಜೊತೆಗೆ, ಕನ್ನಡಿಗರ ಹಿರಿಮೆ ಗರಿಮೆಯನ್ನು ಎತ್ತಿತೋರಿದರು. 


ನಿರಭಿಮಾನಿಗಳಲ್ಲಿ ಕನ್ನಡಾಭಿಮಾನ ಉಕ್ಕಿಹರಿಯುವಂತೆ ಮಾಡಿದರು. 
ಅದು ಕಡಮೆ ಸಾಧನೆಯಲ್ಲ. ಬಿ.ಎ0ೆಶ್ರೀಯವರ ಬದುಕು ಬರಶಅರಿವಿಗೆ 
ಅಮರವಾಗಿದೆ, ಆರಾಧನೆಗೆ ಅರ್ಹವಾಗಿದೆ; ಸ್ಫೂರ್ತಿಗೆ ಸೆಲೆಯಾಗಿದೆ, 
ಸಂವಾದಕ್ಕೆ ನೆಲೆಯಾಗಿದೆ. 


ಸಿರಿಗನ್ನಡಂ ಗೆಲೆ, ಬಾಳೆ. 
1 ಗಿ 


ಬಿ.ಎಂ.ಶ್ರೀ 
೧. ಇಂಗ್ಲಿಷ್‌ ಗೀತಗಳು. 


ಬೆಳೆಯೇನೋ ಬೇಕಾದ ಹಾಗಿದೆ; 
ಕುಯ್ಯುವರು ಕಡಮೆ. 
3 
ಕನ್ನಡ ನುಡಿ, ನಮ್ಮ ಹೆಣ್ಣು, 
ನಮ್ಮ ತೋಟದಿನಿಯ ಹಣ್ಣು. 
ಸೇ 
ಪಡುವ ಕಡಲ ಹೊನ್ನ ಹೆಣ್ಣು 
ನನ್ನ ಜೀವದುಸಿರು, ಕಣ್ಣು. 
ಸಂತತ 
ಇವಳ ಸೊಬಗನವಳು ತೊಟ್ಟು, 
ನೋಡಬಯಸಿದೆ; 
ಅವಳ ತೊಡಿಗೆ ಇವಳಿಗಿಟ್ಟು 
ಹಾಡಬಯಸಿದೆ. 
ತೇರೇ 
ಯೌವನಕೆ ಚೆಲ್ಲಾಟ 
ಮುಪಿಗುಸಿರೆಳದಾಟ. 


*k% 


, ಸೂಕ್ತಿಗಳು 


ವಸಂತ ಬಂದ ಯತುಗಳ ರಾಜ ತಾ ಬಂದ, 


ಚಿಗುರನು ತೆಂದ, ಹೆಣ್ಣಳ ಕುಣಿಸು 
ಸೇ 
ಮನುಜನಿಗೆ ಮಗು ತಂದೆ. 
*%% 
ಜಡರು ಮರ್ತ್ಯರು ನಾವು, ತರ್ಕಿಸಿ 
ಮರಣಮರ್ಮವನರಿವೆವೆ 9 


ತ ನಿಂದ. 


೧೬ 


ನನ್ನ ಪ್ರೇಮದ ಹುಡುಗಿ ತಾವರೆಯ ಹೊಸಕೆಂಪು, 
ತಾವರೆಯ ಹೊಸ ಅರಳ ಹೊಳೆವ ಕೆಂಪು. 
KK 
ಚಿಮ್ಮುತ ನಿರಿಯನು ಬನದಲಿ ಬಂದಳು 
ಬಿಂಕದ ಸಿಂಗಾರಿ; 
ಹೊಮ್ಮಿದ ಹಸುರಲಿ ಮೆರೆಯಿತು ಹಕ್ಕಿ 
ಕೊರಲಿನ ದನಿದೋರಿ. 
Kx 
ಅಳಿಯದೆಯೆ ಇರುವುದೆ ವಸಂತ ಕಾಲ ? 


Kk 


ಹೆದರುವೆನು ನಾ ನಿನ್ನ ಬಿನ್ನಾಣಕೆಲೆ ಹೆಣ್ಣೆ, 
ಹೆದರದಿರು ನೀನು ನನಗೆ. 
kx 
ಒಲಿಯದಿದ್ದೆವೆ ಅಚ್ಚು ಮೆಚ್ಚು 3 
ಒಲಿಯದಿದ್ದೆವೆ ಹುಚ್ಚುಹುಚ್ಚು. 
ತೇರೇ 
ಒಲಿದವರು ನುಡಿಯುತ್ತಲೇ, 
ಒಲುಮೆ ಮಾತುಗಳೆಲ್ಲ ಮರೆಯುತಿಹುವು. 
kx 
ದುಃಖಿಗಳ, ಪಾಪಿಗಳ 
ನಾವು ಧಿಕ್ಕರಿಸುವೆವು 
ದೂರ ಅಟ್ಟುವೆವು 
ಅಟ್ಟನಾ ರೀತಿಯಲಿ 
ತಂದೆ, ರಕ್ಷಕನು. 


೫: ೫೫% 


ಬಿ.ಎಂ. ಶ್ರೀಕಂಠಯ್ಯ 


ಬಿ.ಎಂ. ಶ್ರೀಕಂಠಯ್ಯ 


ಆಳ ಕೈಯಲಿ ತಾಳಬಹುದೇ 
ಏಳುಬೀಳಿನ ಕಡಲದು! 
xxx 
ನನಗೆ ಬೆಳಕೇ ಬೇಸರಲ್ಲ 
ಒಲುಮೆಯಳಿದೀ ನೆಲದಲಿ! 
xxx 
ಜೀವಮಾನದ ಕಡೆಯ ಹಂತವ ಹತ್ತಿ ಹಿಂದಕೆ 
ನೋಡಿ ನಡುಗುವೆ; 
ಯಾವ ಕಾಲಕೋ ಮರಳಿ ಬರುವುದು ಆದಿಕಾಲದ 
ಭೋಗಸಂಪದ ? 
ಸತತ 


ಕಳೆದ ಹಿಂದಿನ ದಿನಗಳನು ನೆನೆ 
ದಿಂದು ಕಳೆಯುವ ದಿನಗಳ. 


*%% 
ಎಲ್ಲ, ಎಲ್ಲಾ ಮಾಯವಾದುವು ಹಳೆಯ ಪಳಕೆಯ ಮುಖಗಳು. 
kk 
ದಾರಿ ಉದ್ದಕೂ ಬಳಸಿ ಏರುವುದೆ ? 
ಅಹುದು, ಕೊನೆಯ ವರೆಗೆ. 
೫೫೫% 
ಊದು ಉಸಿರನು; ತುಂಬು 
ನಂಬುಗೆಯನು 
ಜೀವ, ಕಾಳಗ ಕಾದು, 
ಏಳು, ಗೆಲ್ಲು. 
xxx 
ಮುಂದೆ ಮೆಲ್ಲಗೆ ಮೆಲ್ಲಗೇರುವುದು ಹೂತ್ತು- 
ಹಂದೆ ಪಡುವಲು ನೋಡು-ನೆಲದ ಸಂಪತ್ತು! 


೫೫ ೫ 


೧೮ 


ಕೊಳುವುದಾಗೆ ಕನಸುಗಳನು, 
ನನ್ನ ನೋವಿಗಿದೆಯೆ ಮದ್ದು. 
ಇದನೆ ಕೊಳುವೆನು. 

೫ ಟ್ಟು 
ಎಲೆ ಜೀವ, ನೀನಾರೊ ನಾ ತಿಳಿಯೆನಯ್ಯ, 
ತಿಳಿವೆನಿದ ನೀನು ನಾನಗಲಬೇಕಯ್ಯ। 

Kx 

ಕರುಣಾಳು, ಬಾ, ಬೆಳಕೆ, ಮುಸುಕಿದೀ ಮಬ್ಬಿನಲಿ, 
ಕೈಹಿಡಿದು ನಡಸೆನ್ನನು. 
೨. ಹೊಂಗನಸುಗಳು 


ಚಿನ್ನದ ನಾಡದು, 
ಮೈಸೂರು. 
ಗಂಧದ ಗುಡಿಯದು, 
ಮೈಸೂರು. 
kkk 
ಬೆಳೆಯುವ ನಾಡದು, 
ಮೈಸೂರು. 
ಇಳೆಯ ಮಾದರಿಯದು, 
kx 
ಏನು ಚೆಲುವಿನ ನಾಡು! ಚೆಲುವ ಚೆಲ್ಲುವ ನಾಡು! 
ಕನ್ನಡದ ನಾಡು! 
ಎಲ್ಲರೂ ಬಾಳುವೆಡೆ ನಮಗೆ ಸಾವೆ? 
ಎಲ್ಲರೂ ನಲಿವ ಕಡೆ ನಮಗೆ ನೋವೆ? 


kx 


ಬಿ.ಎಂ. ಶ್ರೀಕಂಠಯ್ಯ 


ಬಿ.ಎ೦. ಶ್ರೀಕ೦ಠಯ್ಯ 


ಸಿರಿಗನ್ನಡಂ ಗೆಲ್ಗೆ. ಹಿರಿಗನ್ನಡಂ ಗೆಲ್ಲೆ. ಬಾಳ್ಗೆ 


ಕನ್ನಡ ತಾಯ್‌ ಗೆಲ್ಲೆ, ಬಾಳ್ಗೆ. 
kx 
ಕನ್ನಡದ ಬಾವುಟವ ಹಿಡಿಯದವರಾರು? 
ಕನ್ನಡದ ಬಾವುಟಕೆ ಮಡಿಯದವರಾರು? 
ನಮ್ಮ ಈ ಬಾವುಟಕೆ ಮಿಡಿಯದವರಾರು? 
xk 
ಬಾಳ್‌ ಕನ್ನಡ ತಾಯ್‌ 
ಏಳ್‌ ಕನ್ನಡ ತಾಯ್‌ 
ಆಳ್‌ ಕನ್ನಡ ತಾಯ್‌ 
ಕನ್ನಡಿಗರೊಡತಿ ಓ ರಾಜೇಶ್ವರೀ। 
xxx 


ಮಂಗಳಮೆ ಗೆಲ್ಲು! 


ಸತೀಶ 


ಹೂವಾದ ಬಾಳುದಿರೆ, ಹಣ್ಣಾಗಿ ಬಹುದು-ಮತ್ತೆ ಹೂವಹುದು. 


*%% 
ಬೂದಿ ಬೂದಿಗೆ ಕೂಡೆ, ಮಣ್ಣುಮಣ್ಣಾಗೆ, 
ಮೃತನಮೃತನಾಗುವನು, 
ದಿವೃಕಳೆಯಿನ್‌ ಕೂಡಿದಾತ್ಮವಾಗುವನು. 
ವ x%% | 
ಯತಮೊಂದೆ ಗೆಲ್ಲುವುದು, ಅನೃತಮಲ್ಪು; 
ಅಮೃ ತಮೆನೆ ಎದ್ಕೆಯೆ; ಅವಿದ್ಯೆಯಲ್ತು: 
ವಿಶಭಾರತಿ ಕನು: ಕಿರುತೀರ್ಥ ವಲ್ತು 
xxx 
ಸರ್ವ ಜೀವಂಗಳುಂ ಮುಕ್ತಿಯಂ ಕಾಣ್ಣೆ 
ದೇವರೊಳ್‌ ಪಗೆವರ ಕಾಳಗಂ ಮಾಣ್ಗೆ; 


*%x% 


೧೯ 


೨೦ ಬಿ.ಎಂ. ಶ್ರೀಕಂಠಯ್ಯ 


ಸಾವುದೆಲ್ರಾ ಸತ್ತು ಬಾನಾಳೆ ಪೂಣ್ಣೆ. 
ಣಿ 0 fo) 1. 
Kx 


ಕನ್ನಡಿಗರುಸಿರಾಗಿ ಕನ್ನಡಂ ಬಾಳ್ಗೆ 
ಸೇ | 

ಯುದ್ಧವೆಂಬ ಪಿಶಾಚ ಯಜ್ಞಕ್ಕೆ 

ಬದ್ಧರಹ ರಾಕ್ಷಸರ ಸಾಹಸ 

ಬುದ್ಧಿಕೌಶಲವೇಕೆ? ಐಸಿರಿಯೇಕೆ? ಬಿಸುಡು, ಸುಡು! 
xxx 

ಓಡಿಹೋಗಲಿ ಭಯದ ನುಡಿಗಳು, 

ಮೂಡಿ ತೂಗಲಿ ನಗುತ ಬೆಳೆಗಳು, 

ನೀಡು ದಯವನು ದಣಿಗೆ ನೆಮ್ಮದಿಬದುಕ ಬಡವನಿಗೆ. 
ಸೇರ 

ಬರೆವರ ಬಾಯೊಳೊಲವಿರೈೆ ಚೆಲುವಿರೈ. 

ನಲವಿರೈ, ನಾಡಗೆಲವಿರೈ. 


೩. ಅಶ್ವತ್ಥಾಮನ್‌ 
@ 


ಇಂದವನ್‌, ನಾಳೆ ನಾನ್‌. ಏನ್‌ ಪಾಡೊ ಆಳ ಬಾಲ್‌! 
ಬೀಸುವ ಬಯಲ್‌ ಗಾಳಿ, ಪರಿದಡಂಗುವ ನೆಟಲ್‌! 
kk 
ಮಿತಿಯಜಿದು ನೆಗಟ್ಟರ್ಗೆ ದೇವರ್ಕಳ್‌ ಒಸೆದಪರ್‌ ಮುಚಿದಪರ್‌ ಮಿಕ್ಕರನ್‌. 
xXx 
ಬಾಟ್‌ ಬಜೆಯದಾದಂದು,ಸಾವು ತಾನ್‌ ಪೂರ್ಣಂ? 
kx 
ಚೆಲ್ಡಿನ ನೆಲೆ, ಕಣ್ಗಳ ಬಲೆ, ಸುಖದೊಅತೆಯ ಬನವಾಸೀ, 
ಬಳೆದಲೆದಾಕಾನ್‌ ಮಲೆಗಳನ್‌ ಆನ್‌ ಮ೫್‌ವೆನೆ, ಬನವಾಸೀ। 


೫1೫ 


ಬಿ.ಎಂ. ಶ್ರೀಕಂಠಯ್ಯ ೨೧ 


ಈ ಬಾಟೆಂದಂ ಸಾವುದೆ ಸುಖಮೇ! 

ಮತಿ ಪಾಟಾಗಲ್‌ ಸಾವುದೆ ಸುಖಮೇ! 
xkx 

ಕಾಲಚಕ್ರಂ ಪೊರಳೆ, ಮುಚ್ಚಿದುದು ಬೆಳಕಕ್ಕುಂ, 

ಇರ್ದುದಿಲ್ಲಕ್ಕುಂ. 
೫೫೫% 

ಮನುಜಂಗೆ ಸ್ನೇಹಮೆಂಬುದು ಪುಸಿಯ ನಚ್ಚು. 
ಸೀತ 

ಪಿಡಿಯಲೈವೇಟ್ಕುಮೇ ಸಾಯಲ್‌ ಓಡುವನನ್‌! 
೫: ೫:೫ 

ಸತ್ತರೊಳ್‌ ಪುರುಡಿಸುವ ಶೂರರ್‌ ಇರ್ಪರ್‌ ಕೆಲರ್‌. 
ಸೇ ೫3೫ 

ಆಳ್‌ಸಿರಿಗೆ ಕಜುಬುವುದು ದೈವಂ. 


೫೫೫ 


೫೫೫% 

ಕಾದ ದೇವತೆಗಳ್ಗೆ ಕಡೆಗಣಿಸಿ ನಡೆಯದಿರ್‌. 
xxx 

ಓ ಪೊಲ್ಲ ಯುದ್ದಮೇ, 

ಎಂದು ನಿಲ್ಲಯ್‌! 


೫:೫೫ 
ಮಕಳಿಲದ ತಾಯಿರ್‌! ತಂದೆಯಿಲ್ಲದ ಮಕ್ಕಳ್‌ | 
೫ ೧೨ ಖ € 
ಮೃತ್ಯುದೇವತೆಯೊರ್ಡಳ್‌ ಆನಂದಿಸಲ್‌ ತಕ್ಕಳ್‌! 
ಆ'9 ವ 


ಪಿಸಿ 


ದ್ವೇಷಮ್‌ ಎನಿತಿರ್ದೊಡಂ, ತುಟೆಯದಿರು 

ಧರ್ಮಮನ್‌. 
xxx 

ಕಲಿ ಸಾಯೆ, ಪಗೆಗಳುಂ 

ಪೊಗಟ್ಟುದದು ಶೀಲಂ-ನೋಯಿಸುವುದಲ್ತು. 
kk 

ದುಃಖಮುಂ ಕ್ರೋಧಮುಂ ಮಾಡುವುದು 

ಸಯಲು. 

ಹ kk | 

ಕೆಳೆಯಂಗೆ ಸೋಲ್ವುದೆ ಜಯಂ; 

ಕ್ಷಮೆಯೆ ತಾನ್‌ ಜಯಂ; 

ಕ್ರೋಧಮನ್‌ ತುಟೆದಿಟ್ಟು, ಬಲ್ಜಿಡಿದು ಧರ್ಮಮನ್‌, 

ಬಗೆಯೊಡನೆ ಪೋರಾಡುವುದೆ ಜಯಂ. 
KKK 

ಹಿ೦ದೆ ಪಗೆ, ಮುಂದೆ ಕೆಳೆ. 


xXx 


ಇಂದೇನೊ, ಮುಂದೇನೊ, ಮುನ್ನೆ ಆಳ್‌ ಕಾಣನ್‌. 


ಬಂದುದನೆ ಕೊಂಡುಂಡು ತಾಳ್ಗವನೆ ಜಾಣನ್‌ 


೫:೫ ೫% 


ರುದ್ರನ್‌ ಒಲ್ಲೊಡೆ ಉಟಿವು 
ಒಲ್ಲದೊಡೆ ಒಡನಟಿವು 


೫: 1:೫ 


ತಟ್‌ನಡೆದೊಡೆ ರುದನ್‌ ಒಲ್ಲದೆಯೆ ಮಾಣನ್‌, 
ಅಳವಟಿತು ನಡೆಯೆ ಶಿವನ್‌ ಒಲ್ಲದೆಯೆ ಮಾಣನ್‌. 


೫:೫೫ 


ಬಿ.ಎಂ. ಶ್ರೀಕಂಠಯ್ದ 


ಬಿ.ಎಂ. ಶ್ರೀಕಂಠಯ್ಯ ೨೩ 


೪. ಕನ್ನಡ ಮಾತು ತಲೆಯೆತ್ತುವ ಬಗೆ 
(ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ವಾರ್ಷಿಕ 
ಸಭೆಯಲ್ಲಿ ಮಾಡಿದ ಉಪನ್ಯಾಸ, ಡಿಸೆಂಬರ್‌ ೧೯೧೧) 


ಹಿಂದಿನಂತೆ ಒಡೆದುಕೊಂಡೇ ಇದ್ದೆವೇ, ಬಿದ್ದೇಹೋಗುವೆವು; ಒಗ್ಗಟ್ಟಾದೆವೇ, 
ಇನ್ನೂ ನಿಲ್ಲುವ ಆಸೆಯುಂಟು. 

xxx 
ಎರಡಲ್ಲ, ಇಪ್ಪತ್ತು ದೇಶಭಾಷೆಗಳಿದ್ದರೂ ಒಗ್ಗಟ್ಟಿಗೆ ಕುಂದಕವಿಲ್ಲ; ಎಲ್ಲಾ 
ಕಡೆಯಲ್ಲಿಯೂ ಆಡಬಹುದಾದ ಒಂದು ರಾಜಭಾಷೆಯ ಜೊತೆಗೆ ಎಷ್ಟು 
ಬೇಕಾದರೂ ಇವು ಇರಬಹುದು. ಒಂದೇ ಏಕಭಾಷೆಯಿಲ್ಲದೆ ಏಕ ರಾಜ್ಯವಿಲ್ಲ 
ಎನ್ನುವ ಮಾತು ಸುಳ್ಳು. | 

xxx 
ಐಕಮತ್ಯ ವೆಂದರೆ ಎಲ್ಲರೂ ಒಂದೇ ಪಡಿಯಚ್ಚಾಗಿ ಸ್ವತಂತ್ರವನ್ನು 
ನೀಗಿಕೊಳ್ಳಬೇಕೆಂದಲ್ಲ: ಭೇದವಿರಬೇಕಾದ ಕಡೆ ಭೇದವೂ 'ಸಾಮವಿರಬೇಕಾದ 
ಕಡೆ ಸಾಮ ವೂ ಮುಖ್ಯ ಪರಸರ ಎಶ್ವಾಸವಿದ್ದಲ್ಲಿ ಎರಡೂ ಐಕಮತ್ಕ ದಲ್ಲಿ 
ಜರ್‌ 


ಸಸ್ಯ ಶೇ 


ಜನರಿಗೆ ಹಿರಿಯರಿಂದ ಬಂದ ಒಡವೆಗಳಲ್ಲಿ ಭಾಷೆ ಒಂದು. 

xxx ; 
ನಮ್ಮ ಭಾಷೆಯನ್ನು ನಾವು ಎತ್ತದೇ ಹೋದರೆ, ಎತ್ತುವರು ಯಾರು? 
ಎತ್ತುವುದಕ್ಕೆ ನಂತರ; ತಡೆಯುವರು ಯಾರು? 

೫೫೫% 
ನಮ್ಮ ಮಾತೇನೂ ನೆನ್ನೆ ಮೊನ್ನೆಯ ಕಾಡುಮಾತಲ್ಲ. ನಮ್ಮ ಕಾವ್ಯಮಾಲೆ 
ಓದುಬ ರಹ ಬರದ ಒಡ್ಡರು ತಿ ಕುರುಕು ಪದವೂ ಅಲ್ಲ. ಆರ್ಯರು 
ಇಂಡಿಯಕ್ಕೆ ಬರುವುದಕ್ಕೆ ಮೊದಲೆ ಇಲ್ಲಿ ದ್ರಾವಿಡ ಭಾಷೆ ನೆಲಸಿತ್ತು. 


೫:೫೫ 


೨೪ ಬಿ.ಎಂ. ಶ್ರೀಕಂಠಯ್ಯ 


(ಹಿಂದಿನ ಸಾಹಿತ್ಯ) ಭಂಡಾರವನ್ನೆಲ್ಲಾ ಕೂಡಿಟ್ಟು ಕಾಪಾಡಿಕೊಂಡು ಮುಂದೆ 
ಹೆಚ್ಚಿಸುತ್ತಾ ಹೋಗುವದು ಬಿಟ್ಟು, ಇದ್ದಬದ್ದದ್ದನ್ನೆಲ್ಲಾ ಕೆರೆಯಲ್ಲಿ ಮುಳುಗಿಸಿ 
ಕೈಬೀಸಿಕೊ೦ಡು ಮನೆಗೆ ಬರುವಷ್ಟು 
ಮರುಳುತನ ಎಲ್ಲಾದರೂ ಉಂಟೆ? 

Kx 
ಸೂತ್ರಕ್ಕೆ ಸ್ವತಂತ್ರವನ್ನು ಮಾರಿಕೊಂಡ ಕವಿಗಳಿಗೆ ಚಮತ್ಕಾರ ಏನು ಇದ್ದೀತು? 

kK 
ಯಾವ ಮಾತುಗಳನ್ನು ಜನಮಂಡಲಿ ಪರಭಾಷೆಯೆಂಬ ಗಮನವೇ ಇಲ್ಲದೆ 
ಬಳಸುವುದೋ ಅವೆಲ್ಲಾ ಕನ್ನಡಕ್ಕೇ ಸೇರಿಹೋದವು. 

೫ ೫೫ 
ಜನರನ್ನೆಲ್ಲ ಮು೦ದಾದರೂ ಪುಸ್ತಕದ ಕಡೆ ಆಸಕಿಯಿಡುವಂತೆ. ಮಾಡಿಯೇ 
ತೀರಬೇಕು ಡ್‌ 

kx 
ತಾಯಿಬೇರನ್ನು ಕಡಿದು ಮರವನ್ನು ಚಿಗುರಿಸುವುದಕ್ಕೆ ಹೇಗೆ ಆಗಲಾರದೋ 
ಹಾಗೆಯೇ ನಮ್ಮ ಪೂರ್ವವನ್ನು ಅಳಿಸಿಬಿಟ್ಟು ಭವಿಷ್ಯಕ್ಕೆ ಹಾರುವುದಕ್ಕೆ 
ಆಗಲಾರದು. 

*%% 
ಜನರಿಗೆ ತಿಳಿಯದ ಭಾಷೆಯಲ್ಲಿ ಬರೆಯುವುದರಲ್ಲಿ ಯಾವ 
ಬುದ್ಧಿವ೦ತಿಕೆಯೂ ಇಲ್ಲ. ತ ಕ 

xk 
ರೈಲನ್ನು ರೈಲೆಂದೇ ಕರೆಯುವುದು ಉತ್ತಮ; ಹೊಗೆಬಂಡಿ, ಹೊಗೆಗಾಡಿ 
ಎನ್ನುವುದು ಮಧ್ಯಮ; ಧೂಮಶಕಟ ವೆನ್ನುವುದು ಅಧಮ. 


*x% 
ಬಾವಿಯಲ್ಲಿ ಸೀನೀರು ಸಿಕ್ಕುತ್ತಿರುವಾಗ ಕಡಲಲ್ಲಿ ಹೋಗಿ ಉಪ್ಪು ನೀರು 
ಕಡಿಯತಕ್ಕದ್ದಲ್ಲ. 

೧% 

೫:೫೫ 


ಸತ್ಯದಿಂದ ಎಂದಿಗೂ ಲೋಪಎಲ್ಲ. 


ಜು 


ಬಿ.ಎಂ. ಶ್ರೀಕಂಠಯ್ಯ ೨೫ 


ಏನು ತಿದ್ದುಪಾಟು ಆಗಬೇಕಾದರೂ ಪೂರ್ವಪದ್ಧತಿಯನ್ನು ಸಮಗ್ರವಾಗಿ 
ಪರಿಶೋಧಿಸದೆ ಯತ್ನಎಲ್ಲ. 

*k% 
ಮಾತೃಭಾಷೆಯನ್ನು ಸಾಯಿಸುವ ಮಾತನ್ನು ಇಲ್ಲಿಗೇ ಬಿಟ್ಟು ಬಿಡೋಣ. 


Kok 


ನಮ್ಮ ಅದೃಷ್ಟ ನಮ್ಮ ಕೈಯಲ್ಲೇ ಅಡಗಿದೆ. ಬಲದಿಂದ, ಸಾಹಸದಿಂದ 
ಕೆಲಸಕ್ಕೆ ಹೊಕ್ಕರೆ ಯಾವಗ, ಹರಿಯುವುದಿಲ್ಲ? 
ತಾವೆ 


ಲೋಕವೆಲ್ಲಾ ಬಗ್ಗುವುದು ಶ್ರೇಷ್ಠವಾದ ಬುದ್ಧಿಗೆ ತಾನೇ; ಆ ಬುದ್ಧಿ ತಾವರೆಯ 
ಹಾಗೆ ಅರಳುವುದು ಕಾವ್ಯರತ್ನದ ಬೆಳಕಿನಿಂದಲೇ. 


೫. ಕನ್ನಡಕ್ಕೆ ಒಂದು ಕಟ್ಟು 


ಬರೆಯುವ ಭಾಷೆಗೆ ಆಡುವ ಭಾಷೆಯೇ ಜನ್ಮಸ್ಥಾನ. ಕಾವ್ಯವನ್ನು ಮೊದಲು 
ಬರೆದವನು ಆಡುವ ಭಾಷೆಯಲ್ಲಿ ತಾನೇ ಬರೆದಿರಬೇಕು. 

xx 
ನಮ್ಮ ಅಭಿಪ್ರಾಯವನ್ನು ಬೇರೆಯವರಿಗೆ ಹೇಳುವುದಕ್ಕಾಗಿ ಶಬ್ದ ಗಳೇ 
ಹೊರತು, ಅವರ ಕಿವಿಯಲ್ಲಿ ಆರ್ಭಟ ಮಾಡುವುದಕ್ಕಲ್ಲ. 

xk 
ಸಂಸ್ಕೃತ ಕನ್ನಡವನ್ನು ಕೊಚ್ಚಿಹಾಕಿದಹಾಗೆ, ಕಟ್ಟಿಲ್ಲದೆ ಹೋದರೆ ಇಂಗ್ಲಿಷ್‌, 
ಹಿಂದೂಸ್ಥಾನಿಯೂ ಕೊಚ್ಚಿಹಾಕುವುವು. 
ಲಂಘನವೇ ಗುಣವೆಂದು ನಂಬಿದ್ದೇವೆ. 


ಕವಿಯ ಸೃಷ್ಟಿಕಾರ್ಯಕ್ಕೆ ಭಾಷೆಯೇ ಸಾಮಗ್ರಿ ಆದರೆ ಅದರಿಂದ ಸ್ಪಷ್ಟವಾದ 
ಸುಂದರವಾದ ಜಗತ್ತನ್ನು ನಿರ್ಮಾಣ ಮಾಡುವವರೆಗೂ ನಿಮ್ಮ ಮಾತೆಲ್ಲಾ 


ಮಂಜಿನ ಮಬ್ಬೇ. 


೨೬ ಬಿ.ಎಂ. ಶ್ರೀಕ೦ಠಯ್ಯ 


೬. ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ 
(ಕಲಬುರ್ಗಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ಭಾಷಣ, ೧೯೨೮) 


ದೇಶಸೇವೆ, ಭಾಷಾಸೇವೆ ಇವುಗಳ ಪುಣ್ಯವು ಬಯಸಿದವರಿಗೆಲ್ಲಾ ದೊರಕದು. 
೫೫೫% 
ಒಂದು ದೇಶದ ಶ್ರೇಯೋಭಿವೃ ದ್ದಿಗೆ ಆವಶ್ಯ ಕವಾದ ಅನೇಕ ಮುಖವಾದ 
ಸಾಧನಗಳಲ್ಲಿ ಸಾಹಿತ್ಯಕೃಷಿ ಒಂದಾಗಿರುತ್ತದೆ. 
xxx 
ಒಳ್ಳೆಯ ಸಾಹಿತ್ಯವನ್ನು ಪಡೆದ ಜನಾಂಗದ ಹೃದಯದಲ್ಲಿ ಜ್ಞಾನವೂ 
ನಿಷ್ಠಲ್ಲಷವಾದ ಆನಂದವೂ ಸತ್ತೇರಣೆಯೂ ಸಮಾಜದ ಪುನರ್ನಿರ್ಮಾಣದ 
ಕಾರ್ಯದಲ್ಲಿ ಐಕಮತ್ಯವೂ ಬಲವಾಗಿ ಬೇರೂರುತ್ತದೆ. 
Kk 
ತಾರತಮ್ಯ ಜ್ಞಾನವುಳ್ಳವರು ಯಾರುತಾನೇ ಕೀಳನ್ನು ಮೇಲೆಂದೂ 
ಸಾಮಾನ್‌ ವಾದುದನ್ನು ಉತ್ಕ ಸ್ನವೆಂದೂ ಕಳ೦ಕಮಿಶ್ರವಾದುದನ್ನು 
ಭುರರೇಜೂ ಅರ್ಧಪಕ್ಷವಾದೆ ಕೆಲಾಚಾತುರ್ಯವನ್ನು ಪೂರ್ಣ ಸಂಸ್ಥ; 
ಕಲೆಯ ಪರಮಪದವೆಂದೂ ಹೇಳಲಾದೀತು? 
xx 
ಕರ್ನಾಟಕದ ಪೂರ್ವಚರಿತ್ರೆಯನ್ನೂ ಪ್ರಕೃತ ಸಾಹಸ ಗಳನ್ನೂ ನೆನಸಿಕೊಂಡರೆ, 
ನಮ್ಮ 'ಪುರೋಭಿವೃ ದ್ಧಿಯಲ್ಲಿ ಯಾವಸ ಸಂದೇಹಕ್ಕೂ ಕಾರಣವಿರುವುದಿಲ್ಲ 
Kx 
ವೀರ್ಯವಿದ್ದಲ್ಲಿ ವೇಷ ಭಾಷೆಗಳನ್ನು ಯಾರು ಕೇಳುವರು? 
೫ರ 
ಜೇನುಹುಳು ಯಾವಹೂವಿನ ಮಕರಂದವನ್ನು ತಂದರೂ ಕೊನೆಗೆ ಎಲ್ಲ 
ತನ್ನ ಜೇನುತುಪ್ಪವನ್ನಾಗಿಯೇ ಹೇಗೆ ಮಾಡಿಕೊಳ್ಳುವುದೋ ಹಾಗೆ ಎಲ್ಲವೂ 
ಕನ್ನ! 'ಡವೇ ಆಗಿ” ಹೋದರೆ, ಆಗ ಹೊರಗಿನದು 'ಎಲ್ಲಿ ಬಂತು? 
೫೫% 
ಹಿಂದೆ ಯೂರೋಪಿನಲ್ಲಿ ರಿನೇಸಾನ್ಸ್‌ ಎಂಬ ಸಾಹಿತ್ಯದ ಪುನರ್ಜ ೯ನ್ಮ 
ವುಂಟಾಗಿ, ಒಬ್ಬ ಮಹಾಪಂಡಿತನು ವಧಾವು ಸತ್ತವರನ್ನು ಎಬ್ಬಿಸು ಸುವುದಕ್ಕೆ 
ಹೋಗುತ್ತೇಎ”. ಎಂದು ಘೋಷಿಸಿದನು. ನಾವು, | 


೫೫% 


ಬಿ.ಎಂ. ಶ್ರೀಕ೦ಠಯ್ಯ | ೨೭ 


ಕನ್ನಡಿಗರು, ಇಂದು, ಸತ್ತವರನ್ನು ಎಬ್ಬಿಸುವುದೇ ಅಲ್ಲ; ಬದುಕಿರುವವರನ್ನೂ 
ಎಚ್ಚರ ಗೊಳಿಸುವುದಕ್ಕೆ ಹೊರಟಿರುವೆವು. ಹಿಂದಿನ ಸಾಹಿತ್ಯವನ್ನು 
ಪ್ರಯೋಜನಕಾರಿಯಾಗಿ ಮಾಡುವುದಕ್ಕೇ ಅಲ್ಲ; ಹೊಸ ಉತ್ತಮ 
ಸಾಹಿತ್ಯವೊ೦ದನ್ನು ಸೃಷ್ಟಿಮಾಡುವುದಕ್ಕೆ ಹೊರಟಿರುವೆವು. 

೫೫೫% 
ನಮಗೆ ಭಗವಂತನು ದಯಪಾಲಿಸಿರುವ ವರಪ್ರಸಾದ ಗಳನ್ನೂ 
ಬಗೆಬಗೆಯಾದ ಶಕ್ತಿ ರುಚಿಗಳನ್ನೂ ಕನ್ನಡನಾಡಿಗೆ, ಕನ್ನಡನುಡಿಗೆ 
ಒಮ್ಮನಸ್ಸಿನಿಂದ ಮುಡಿಪುಕಟ್ಟೋಣ; ಒಮ್ಮೆಯ್ಯಾಗಿ ಅವುಗಳ ಏಳಿಗೆಯಲ್ಲಿ 
ಏಳಿಗೆಯಾಗೋಣ. 

5% 


(ಕನ್ನಡ) ತಾಯಿ ಧನ್ಕಳಾದರೆ; ಮಕ್ಕಳೂ ಧನ್ಕರಲ್ಲವೇ? 


೭. ದಿವ್ಯ ಮಂತ್ರ 
(ಮೈಸೂರಿನಲ್ಲಿ ನಡೆದ ೧೬ನೇ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಭಾಷಣ ೫-೧೦- 
೧೯೩೦) 


(ಕನ್ನಡ) ಯುವಕರ ಸ್ಪದೇಶಭಕ್ತಿ, ಸಾಹಸಗಳನ್ನು ನೋಡಿದ ಯಾವ 
ವೃದ್ಧನಿಗೇ ತಾನೆ ಹೃದಯದಲ್ಲಿ ರಕ್ತ ಮತ್ತೆ ಬಿಸಿಯಾಗ ಯೌವನ ಮತ್ತೊಮ್ಮೆ 
ಚಿಮ್ಮದೇ ಇದ್ದೀತು? 

xxx 
ಮಲಗಿದ್ದ ಜನರು ಎಚ್ಚಕ್ತಿದ್ದಾರೆ; ಹಳೆಯ ಆತ್ಮದಿಂದ ಹೊಸ ಆತ್ಮವನ್ನು 
ಸೃಷ್ಟಿಮಾಡುತ್ತಿದ್ದಾರೆ; ಸ ಸತ್ಯ, ಸಾಂದರ್ಯ ಸ್ಥಾತಂತ್ರ್ಯಸ್ಪಾರ್ಥತ್ಯಾಗಸೇವೆ. "ಇವೇ 
ನಮ್ಮ ಜೀವಮಾನದ ದೀಪಿಕೆಗಳೆಚಿದು ಸಾರುತ್ತಿದ್ದಾರೆ. 

xxx 
ನಮ್ಮ ಚಿತ್ತಶುದ್ದಿ, ನಮ್ಮ ಆತ್ಮ ವಿಶಾಲತೆ ಪೂರ್ಣತ್ಸದ ಸಾನ್ನಿಧ್ಯಕ್ಕೆ ಬಂದ 
ಹಾಗೆಲ್ಲಾ. ನಮ್ಮಿಂದ ಉತ್ತಮ ಸಾಹಿತ್ಯ ಉತ್ತಮ” ಸಾಹಿತ್ಯ ದಿಂದ 
ಉತ್ತಮ ಜನ್ಮ ಹೊಮ್ಮುವುದು. 


ಸರ 


೨೮ ಬಿ.ಎಂ. ಶ್ರೀಕ೦ಠಯ, 


ಭಗವತ್ಕ ಯಿಂದ ನಮ್ಮ ಕೈಯಲ್ಲಾದ ಕೈಂಕರ್ಯವನ್ನು. -ನಮ್ಮ ದೇಶಕ್ಕೇ 
ಎಂದು ಅೀರಭಾವದಿಂದ ಎ ಹೇಳುವುದಿಲ್ಲ- ಸಾಧ್ಯ ಸವನ್ನಾ ಜಗತ್ತಿಗೇ 
ಮಾಡಬೇಕು. 


ಲೆ. ಕನ್ನಡ ಪುನರುಜ್ಜೀವನ 
(ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಾಡಿದ ಭಾಷಣ:೨೬.೪.೧೯೩೫) 


ಹಾ ಎನ್ನುವುದು) ಬರಿಯ ಪನರುತಥಾನವಲ್ಲ. 
ನ್ನುವುದು) ಜೀರ್ಣೋದ್ಧಾರವಲ್ಲ, ಅನುಸರಣವಲ. ಅನುಕರಣವಲ್ಲ, 
ಪುನರುಜ್ಜೀವನ ಏನೋ ಓಂದು. ಬಗೆಯ ಧೈರ್ಯಕೂಡಿದ ವಿಚಾರ; 
ಹೊಸ ಹೊಸ ನಿರ್ಮಾಣ, ಮರುಹುಟ್ಟು; ಳಾದ ಸಮನ್ವಯ- 
ಹೊಸದು,ಹಳದು,ನಮ್ಮದು, ಹೆರರದುಎಲ್ಲವನ್ನೂ ಹೊಂದಿಕೆಮಾಡುವುದು. 
kk 
ಹಿರಿಯರು ಹೇಳಿದಮಾತೂ ಇರಲಿ, ನಾವೂ ವಿಚಾರ ಮಾಡೋಣ, 
ತಿಳಿದುಕೊಳ್ಳೋಣ, ತಿಳಿದು ನಡೆಯೋಣ, ಎನ್ನುವುದೇ ಪುನರುಜ್ಜೀವನದ 
ಲಕಣ. | 
[991 
*%% 
ಕನ್ನಡ ದೇಶದಲ್ಲಿ ಕನ್ನಡವೇ ದೇಶಭಾಷೆ. ನೂರರಲ್ಲಿ ಎಂಬತ್ತು ಜನರಿಗೆ 
ನೇ ಮಾತ ಭಾಷೆಯಾಗಿಯೂ ಇದೆ. 
*%% 
ಕನ್ನಡದ ಬೇರನ್ನು ಕೊಯ್ದು, ಕನ್ನಡ ನಾಡನ್ನು ಒಂದುಗೂಡಿಸಬಹುದೆ? 
*%% 
ಕನ್ನಡ ನಾಡಿನ ದೇಶಭಾಷೆ ಕನ್ನಡ ಎಂಬ ಆಧಾರದಮೇಲೆಯೇ ಕನ `ಡನಾಡು 
ಮತ್ತೆ ಹುಟ್ಟಬೇಕಾಗಿದೆ. 
kx 
“ಕನ್ನಡನಾಡಿಗೆ ಕನ್ನಡವೇ ಗತಿ. ಅನ್ಯಥಾಶರಣಂ ನಾಸ್ತಿ”. ಸಂಸ್ಥೃತವಲ್ಲ, 
ಇಂಗ್ಲಿಷಲ್ಲ, ಬಂದಿಯಲ್ಲ. ಕನ್ನಡ. Ka 


kx 


ಇ) 


lo 


ಬಿ.ಎಂ. ಶ್ರೀಕಂಠಯ್ಯ 


ಕನ್ನಡ ಭಾಷೆಗೆ ಯಾವ ರೀತಿಯಲ್ಲಿಯೂ ಅಪಾಯತಟ್ಟದ ಹಾಗೆ ಕನ್ನಡ 
ನಾಡಿನಲ್ಲಿ ಅದಕ್ಕೆ ಪ್ರಧಾನಸ್ಥಾನವನ್ನು ಕೊಟ್ಟು ಭಗವಂತನು ನಮಗೆ 

ಕೊಟ್ಟಿರತಕ್ಕ ಬಲವನ್ನು- ಧನಬಲವನ್ನು ಮತ್ತು ಬುದ್ಧಿಬಲವನ್ನು. -ಅದಕ್ಕಾಗಿ 
ನಿಜಾಂ ಹಲು, ಕನ್ನಡಿಗರ ಕರ್ತವ್ಯ ಎಂದು ನಾನು ಭಾವಿಸಿದ್ದೇನೆ. 


(ಕನ್ನಡ ಸಾಹಿತ್ಯ) ಪರಿಷತ್ತಿನ ಮುಖ್ಯವಾದ ಕೆಲಸ ಕನ್ನಡದ ಸ್ಥಾನವನ್ನು 
ಕಾದಿರುವುದು: ಕನ್ನ ಡದ ಶ್ರೇಷ್ಠತೆಯನ್ನು ಹೆಚ್ಚಿಸುವುದು; ಕನ್ನ! ದದ ಹೆಚ್ಚು 
ಹೆಚ್ಚು ಸೇವೆಗೆ ಕನ್ನ ಡಿಗರನ್ನು ಒಲಿಸುವುದು. 


kx 


ಸಂಸ್ಕೃತ- -ಕನ್ನು ಡದ ವಾದ ಬಂದುದರಿಂದಲೇ ಮಾರ್ಗ, ದೇಶಿ ಎಂಬ 
ಎರಡು ರೀತಿಗಳು ಹುಟ್ಟಿಕೊಂಡುವು. 


kx 


ಇತರ ಭಾಷೆಗಳ ಸಂಪರ್ಕವೇ ಇಲ್ಲದೆ ಬರೆಯುತ್ತೇನೆ ಎನ್ನುವ ವೀರಪಂಥವೂ 
ಬೇಡ, ಅವನ್ನೇ ಅತಿಯಾಗಿ ಬೆರಸಿ ನ್ನಡ ಭಾಷೆ ಷೆಯನ್ನು ಕೊಚ್ಚಿಸುವ 
ಪರಭಾಷಾವ್ಯಾಮೋಹವೂ ಬೇಡ. 

ಬೊಜ್ಜು ಬಲವಲ್ಲ. 


ಸಂಸ್ಕೃತದ ಸಾರವನ್ನು ಕನ್ನಡ ಹೀರಿತು; ಆದರೆ ತಾನು ಮಾತ್ರ ಜಗ್ಗಲಿಲ್ಲ. 


[a 
xx, 


ಕುಮಾರವ್ಯಾಸನಲ್ಲಿ ಕನ್ನಡ, ತಿಳಿಗನ್ನಡ, ತಿರುಳ್ಗನ್ನಡ ಗೆದ್ದಿತು. ಇನ್ನು ಅದ 
ಭಯವಿಲ್ಲ. 


ಮೊದಲಿನಿಂದಲೂ ಕನ್ನಡ ಸಾಹಿತ್ಯದ ಬೆಳವಣಿಗೆಯನ್ನು ನೋಡಿದರೆ 
ಒಂದು ರಹಸ್ಕ ಸ್ಪಷ್ಟವಾಗುತ್ತದೆ: “ನೆಂದರೆ ಕನ್ನಡ ವೈಶಿಷ್ಟ, ವನ್ನು 
ಉಳಿಸಿಕೊಳ್ಳುವುದು; ಇತರ ಯಾವ ಭಾಷೆಯಿಂದ pr. ವಸ್ತುವನ್ನು 

ಯಾವ ಸಾಮಗ್ರಿಯನ್ನು ತೆಗೆದುಕೊಂಡರೂ ಕನ್ನಡ ಅಚ್ಚಿನಲ್ಲಿ ಅದನ್ನಿಳಿ ಳಿಸಿ 
ಕನ್ನಡವನ್ನು ಮುಂದುಮಾಡಿ ಅದಕ್ಕೇ ಪ್ರಧಾನಸ್ಥಾನವನ್ನು ಕೊಡುವುದು. 


೫.೫೫% 


೮ 


೩೦ ಬಿ.ಎಂ. ಶ್ರೀಕಂಠಯ್ಯ 


ಸಾಹಿತ್ಯ ಬೆಳೆಯಬೇಕಾದರೆ ಬರಿಯಲಕ್ಷಣಗಳಿಗೆ, ಸೂತ್ರಗಳಿಗೆ, 
ಕಟುಬಿದ್ದಿರಬೇಕಾದುದಿಲ್ಲ. ಸಾಹಿತ್ಯದಿಂದ ಲಕ್ಷಣಸೂತ್ರಗಳೇ ಹೊರತು 
ಲಕ್ಷಣಸೂತ್ರಗಳಿ೦ದ ಸಾಹಿತ್ಯವಲ್ಲ. 

೫:೫೫ 
ಪುನರುಜ್ಜೀವನಕ್ಕೆ, ಸ್ವಾತಂತ್ರ್ಯಕ್ಕೆ ಹೊಸ ಆತ್ಮಕ್ಕೆ ಪ್ರಯವೂ ಬೇಕು, ಸೃಷ್ಟಿಯೂ 
ಬೇಕು. ಅದಕ್ಕಾಗಿ ಬಿಡುವುದೂ ಉಂಟು; ಇಡುವುದೂ ಉಂಟು; 
ಸೇರಿಸುವುದೂ ಉಂಟು. ಹೊಸದನ್ನು ಕಲಿಯುವುದರಿಂದ ದೇಶವೂ 
ಮುಳುಗುವುದಿಲ್ಲ, ಭಾಷೆಯೂ ಕೆಡುವುದಿಲ್ಲ, ಸತ್ತಂಪ್ರದಾಯವೂ 
ಅಳಿಯುವುದಿಲ್ಲ. ಅದರಲ್ಲಿ ಜೀವವಿಲ್ಲದ್ದು ಹೋಗಲಿಬಿಡಿ. ಸಂಸ್ಕೃತವನ್ನು 
ಜೀರ್ಣಿಸಿಕೊಂಡು, ಇಂಗ್ಲಿಷನ್ನೂ ಜೀರ್ಣಿಸಿಕೊಂಡು ಉಳಿದಂತೆ ಉಳಿದು. 
ಕನ್ನಡವನ್ನು ಉಳಿಸಿಬೆಳಸಿ! ಸಂಸ್ಕೃತದಲ್ಲಿಯೂ ಇಂಗ್ಲಿಷಿನಲ್ಲಿಯೂ ಸಿಕ್ಕದ್ದು 
ಹಿಂದಿಯಲ್ಲೇನಾದರೂ ಸಿಕ್ಕಿದರೆ ಅದನ್ನೂ ಕೊಳ್ಳಿ. 

%%% 
ನಮ್ಮ ಹಳ್ಳಿಯವರ ಭಾಷೆಗಾಗಿ ತಾವು ದುಡಿಯಿರಿ. ಕನ್ನಡ ನಾಡಿಗಾಗಿ 
ಕನ್ನಡ ಜನಕ್ಕಾಗಿ ತಾವು ಕನ್ನಡವನ್ನು ಹಿಡಿಯಿರಿ. 

%%% 
ನಿಮ್ಮ ನನ್ನ ಜೀವಮಾನದ ತೀರ್ಪು ನಮ್ಮ ಕನ್ನಡತಾಯ ಸೇವೆ. 


೫೫೫% 


4 ಕನ್ನಡಹಬ್ಬ 
(ಮೈಸೂರು ನಗರದಲ್ಲಿ ನಡೆದ ಕನ್ನಡ ಉತ್ಸವದ ಅಧ್ಯಕ್ಷ ಭಾಷಣ-೧೪-೧೨-೧೯೩೭) 
ಕನ್ನಡ ನಾಡಿನಲ್ಲಿ ದಿವ್ಯ ತೇಜಸಿದೆ. 

ಸೇರ 
ಕನ್ನಡಿಗರಾದ ನೀವು ಯಾರಿಗೂ ತಲೆತಗ್ಗಿಸಬೇಕಾಗಿಲ್ಲ. ತಲೆ ಎತ್ತಿ 
ನಡೆಯಬೇಕಾಗಿದೆ. 


ಬಿ.ಎಂ. ಶ್ರೀಕಂಠಯ್ಯ ೩೧ 


ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚಕರುಳನ್ನು ಮರುಗಿಸಿ 
ಜು ಕನ್ನಡ ಹಾಯ) ಸೇವೆಗಾಗಿ ಕೊಂಚಮನಸ್ಸು ಮಾಡಿದರೆ, 
ಕನ್ನಡ ನಾಡಿನ. ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ. 
xxx 
ಯಾವ ವಿಶ್ವಮಾತೆಯನ್ನು ನಾವು ಸೇವಿಸಿದರೂ ನಮ್ಮ ಮಾತೆಯನ್ನು 
ಮಾತ್ರ ಬಿಡುವಂತಿಲ್ಲ. ನಮ್ಮ ತಾಯಿ ಎಷ್ಟೇ ಬಡವೆಯಾದರೂ ಆಕೆಯನ್ನು 
ಕೇಳಾಗದಂತೆ ಮಕ್ಕಳು ನೋಡಿಕೊಳ್ಳ ಬೇಕು. 
xxx 
ನಮ್ಮ ಮನೆಯಲ್ಲಿ ತಾಯಿಯನ್ನು ಉಪವಾಸವಿರಿಸಿ ಊರುತ್ತವಕ್ಕೆ 
ಹೋಗುವುದೆ? ಪ್ರಪಂಚದ ಉತ್ತವದಲ್ಲಿ ಮನೆಯನ್ನು ಬರಿದು ಹಾಡ್‌ 
ಕನ್ನಡ ಮಾತೆಯ ಮೂಲಕ ಭಾರತಮಾತೆಯನ್ನು ಹ್‌ ಕನ್ನ ಡಮಾತೆ 
ಉದ್ದಾರವಾದರೆ ಭಾರತಮಾತೆಯೂ ವೃ ದ್ವಿಯಾಗುತ್ತಾಳೆ. 
xxx 
ಕನ್ನಡ ತಾಯಿಯನ್ನು ಮರೆಯದೆ ಆಕೆಯ ಮೂಲಕ ಸರ್ವವನ್ನೂ 
i ತಾಯಿ ಹೆಮ್ಮೆಪ ಟ್ಟುಕೊ೦ಡರೆ ಮಕ್ಕಳು ಬದುಕಿ 
ಹೋಗುತ್ತಾರೆ. 


೧೦. ಪರಿಷತ್ತಿನ ಧ್ಯೇಯ 
(ಕನ್ನಡ ಸಾಹಿತ್ಯ ಪರಿ: ಷತ್ತಿನ ಇಷ್ಟಾ ಕರಾಗಿ ಚುನಾಯಿತರಾದಾಗ ನಡೆದ ಅಭಿನಂದನ 
ಕಾರ್ಯಕ್ರಮಕ್ಕೆ. ಉತ್ತರವಾಗಿ ಮಾಡಿದ ಭಾಷಣ- ೨೦.೨.೧೯೩೮) 


ಕನ್ನಡ ತಾಯಿಗಾಗಿ ಭಿಕ್ಷೆಬೇಡುವ ದಾಸಯ್ಯ ನಾನು. 
xxx 
ಕನ್ನಡ ನನಗೆ ಮುಂದು, ಉಳಿದುದು ಅದೇನಿದ್ದರೂ ಅದರ ಹಿಂದು. 
೫.೫೫% 
ಕನ್ನಡದ ಕಾವಲು ನಾಯಿ ನಾನು; ಅದಕ್ಕೆ ಕಾವು ತಟ್ಟುವುದಾದರೆ ನಾನು 
ಬಗುಳುವುದುಂಟು: ಕಚ್ಚುವ ನಾಯಲ್ಲ. 


೫:೫ ೫% 


೩೨ ಬಿ.ಎಂ. ಶ್ರೀಕ೦ಠಯ್ಯ 


ಪ್ರೇಮಮಯಿಯಾಗದವನು ಮನುಷ್ಯನಲ್ಲ, ನನ್ನ ಮೂಲಮಂತ್ರ ಇಷ್ಟೆ 
ನಮ್ಮ ಮುಂದಾಳುಗಳಿಗೆ, ವಿದ್ಯಾವಂತರಿಗೆ ಕನ್ನಡದಲ್ಲಿ ಇನ್ನೂ ನಂಬಿಕೆ 
ಸಾಲದು; ಮನಸ್ಸು ಎತ್ತೆತ್ತಲೋ ಹರಿಯುತ್ತಿದೆ. ಕನ್ನಡವನ್ನು ನಂಬಿ, ಕನ್ನಡವನ್ನು 
ಕೈಹಿಡಿಯಿರಿ; ಕನ ಡಿಗರನ್ನು ಎಚ್ಚರಿಸಿ ಮುಂದಕ್ಕೆ ನಡೆಸಿ; ಕನ್ನಡ ನಾಡನ್ನು 
ಚೆಳಗಿಸಿ. ಇದು ನಮ್ಮ ಗುರಿ. ಇದು ನಮ್ಮ ಸ ಸಾದನೆ. 


೧೧. ಬಿನ್ನಹ: ತಾಯಿಯ ಕೈಂಕರ್ಯಕ್ಕೆ ನಿಲ್ಲ 
(೨೬.೧.೧೯೩೮.) 


ಕನ್ನಡ ನುಡಿ, ಕನ್ನಡ ನಯ, ಕನ್ನಡ ಜನ ಒ೦ದಾಗಬೇಕಾಗಿದೆ; 
ಮುಂದಾಗಬೇಕಾಗಿದೆ. ಕನ್ನಡ ನಾಡು ಕೂಡ ಬೇಕಾಗಿದೆ. ಆಳುವವರು, 
ಹಿರಿಯರು, ಕಿರಿಯರು, ಎಲ್ಲ ಕನ್ನಡ ನಾಡಿಗರೂ ಸೇರಿ ಒಂದು ಕೇಂದ್ರ 
ಸ್ಥಾನವನ್ನು ಕಟ್ಟದರು, ಕನ್ನಡ ತಾಯ ಗುಡಿಯಾಗಿ: ಅದು (ಕನ್ನಡ ಸಾಹಿತ್ಯ) 
ಪರಿಷತು. 

ಕ್ಕ xXx 
ಸಿರಿಗನ್ನಡಂ ಗೆಲ್ಲೆ! ಕನ್ನಡ ತಾಯ್‌ ಬಾಳ್ಗೆ! 

kx 

ಒಂದು ಮಾತಿನಲ್ಲಿ ಕನ್ನಡಿಗರ ಪುನರುಜ್ಜೀವನ ಕನ್ನಡ ಸಾಹಿತ್ಯ ಪರಿಷತ್ತಿನ 


4 


ಗುರಿ. ಒಟ್ಟಿನಲ್ಲಿ ಪರಿಷತ್ತು ಕನ್ನ ಡಿಗರ ಸಾರ್ವಜನಿಕ ಎದ್ಯಾಪಿ ಪೀಠ. 


೧೨. ಪರಿಷತ್ತು ಕನ್ನಡಮಹಾಜನರ ವಿಶ್ವವಿದ್ಯಾನಿಲಯವಾಗಬೇಕು 
(ದಿವಾನ್‌ ಸರ್‌ ಮಿರ್ಜಾ ಎಂ. ಇಸ್ಮಾಯಿಲ್‌ ಗೌರವಾರ್ಥ ಏರ್ಪಡಿಸಿದ್ದ ಸಂತೋಷಕೂಟದ 
ಸ್ವಾಗತ ಭಾಷಣ, ೨೭.೨.೧೯೩೮) 

ನಾನು ಈ(ಸಾ ಹಿತ್ವ ಪರಿಷತ್ತನ್ನು ಮಹಾಜನರ ವಿಶ್ವವಿದ್ಧಾನಿಲ ಯವಾಗಿಯೂ 
ಮಹಾಜನರ ವಿದ್ಯಾಭ್ಯಾಸ ಪಾತೆಯಾಗಿಯೂ ಪರೆಣಾಮಗೊಳಿಸ ಬೇಕೆಂದು 
ಸಂಕಲ್ಪಮಾಡಿದ್ದೆ ನೆ. 


kx 


ಬಿ.ಎಂ. ಶ್ರೀಕ೦ಠಯ್ಯ ೩೩ 


ಕನ್ನಡ ತಾಯಿ ಮೈಸೂರು ಸಂಸ್ಥಾನದಲ್ಲಿಯೂ ಮೈಸೂರು ಸಂಸ್ಥಾ ನದ 
ಹೊರಗೂ ಜರಾ ಕನ್ನಡ ಕಂದರನ್ನೆಲ್ಲ ಹಾನಿಯಿಂದ ಕರೆಯುತ್ತಿದ್ದಾ. 
ಬನ್ನಿ. ಅವಳ ಸೇವೆಗೆ ಸಿದ್ದರಾಗಿ, pe ಸೇವೆಯಿಂದ ಧನ್ಯರಾಗಿ. 


Xxx 
೧೩. ಐದನೆಯ ವಸಂತ ಸಾ ಸಾಹಿತ್ಯೋತ್ಸವ 
(ಸ್ಲಾಗತ ಭಾಷಣ-ಏಪ್ರಿಲ್‌, ಮೇ ೧೯೩೮) 


ಕನ ಡ ದೇಶದಲ್ಲಿ ನೆಲಸಿರುವ, ತೆಲುಗು, ತಮಿಳು ಭಾಷ ನಗಲ 


ಜನರು ಕನ್ನಡಿ? ಡಿಗರಾಗಬೇಕು; ಕನ ಡಕ್ಕೆ ಹೊಂದಿಕೊಳ್ಳಬೇಕು; ಅದ 
kx 
ಹೊಟ್ಟೆಯಲ್ಲಿ ಮುಳ್ಳಾಗಿ ನಿಲ್ಲಬಾರದು. ತಮಿಳು, ತೆಲುಗ ಭಾಷಗಳು 
ಕನ್ನಡಕ್ಕೆ ಅಕ್ಕತಂಗಿಯರು 
೫೫೫% 
ಹೆಂಗಸರು ಸಾಹಿತಿಗಳಾಗಬೇಕಾದುದು ಈ ಕಾಲಕ್ಕೆ ಅತ್ಯಾವಶ್ಯಕ 
ಮು 


ಕನ್ನಡಿಗರ ಕನ್ನಡ ಮಮತೆ ವಾತ್ಸಲ್ಯಗಳೂ ಕನ್ನಡನಾ ನಾಡಿನ ಏಕೀಕರಣದ 
ಸಾಧನೆಯೂ 'ಚಿಮಬೆ ನೇಕೆಂಬ ಭಾವನೆಯಿಂದ “ಈ (ಕನ್ನಡ ಬಾವುಟ) 
ಪುಸ್ತಕವನ್ನು ಪ್ರಕಟಿ ಟಿಸಿದೆ. 
Ro xxx 
(ಕನ್ನಡ ಸಾಹಿತ್ಯ) ಪರಿಷತ್ತು ಎಲ್ಲರ ಶಕ್ತಿಯನ್ನೂ ಸಂಪಾದಿಸಿ ಕನ್ನಡ 
ಸಂಸ್ಕೃತಿ, ಭಾಷೆ, ಸಾಹಿತ್ಯ- ಎಲ್ಲವೂ ಬೆಳೆಯುವಂತೆ, ಹೂಸಬೈತನ್ಯ 
ಕನ್ನಡಿಗರಲ್ಲಿ ಉಂಟಾಗು ವಂತೆ ಕೆಲಸ ಮಾಡಬೇಕಾಗಿ 
೫೫೫% 
ಕನ್ನಡ ಹರವು ದಿನದಿನಕ್ಕೆ ಹೆಚ್ಚುತ್ತಿದೆ 


೫೫ ೫ 


2 


೩೪ | ಬಿ.ಎಂ. ಶ್ರೀಕಂಠಯ್ಯ 


೧೪. ಅತಿ ಸರ್ವತ್ರ ವರ್ಜಯೇತ್‌ 
(ಜೈನ ಸಮ್ಮೇಳನದ ಪ್ರಾರಂಭೋತ್ಸವ ಭಾಷಣ-೨೩.೧೦.೧೯೩೯) 


ಹೊಂದೊಡರ್ಲೂ ತೊಡರಲ್ಲವೆ? 


Kkxk 
ಎಚ್ಚತ್ತ ಜನಪದಗಳು ಒಂದು ಜನಪದವಾಗಲಿ. 


*%% 


೧೫. ನನ್ನ ಜೀವದುಸಿರು 
(ಜೈನ ಮಹಾಸಮ್ಮೇಳನದವರು ಅರ್ಪಿಸಿದ ಅಭಿನಂದನ ಪತ್ರಿಕೆಗೆ ಉತ್ತರ: ೨೩.೧೦.೧೯೩೯) 


ಸಾಧಾರಣರಾದ ನನ್ನಂತಹವರಿಗೆ ಧ್ಯೇಯವೇ ಸಮಾಧಾನ, ತಣಿವು. 

% kk 
ಡಿಳ್ಳಿ ನನಗೆ ಬಲುದೂರ, ಕನ್ನಡನಾಡಿನ ಹಳ್ಳಿ ನನಗೆ ಸಾಕೆಂದು ನನ್ನವಿದ್ಯಾಭ್ಯಾಸ 
ಮುಗಿಯುವುದರೊಳಗೆ ನಾನು ನಿರ್ಧರಿಸಿದೆನು. 


ಜು 
ನನ್ನ ಜೀವದ ಜೀವಾಳದಲ್ಲಿ ಜೈನಾಂಶವೂ ಸೇರಿದೆ. 

kK 
ನನ್ನನ್ನು ಕ್ರಾಂತಿಕಾರನೆಂದು ಹೇಳುತ್ತೀರಿ, ನಾನು ತು೦ಟನಲ್ಲ; ಶಾಂತಿ 
ಪ್ರಿಯ. 

xxx 
ನಮ್ಮ ಮೈಯಲ್ಲಿ ಹುಟ್ಟಿದ ರೋಗ ನಮ್ಮದಾದರೂ ಕಳೆಯತಕ್ಕ ವಿಷ; 
ಹೊರಗಿನ ಕಾಡಿನಿಂದ ತಂದ ಮೂಲಿಕೆ, ಹೊರಗಿನದಾದರೂ 
ರಕ್ತಗತವಾಗಬೇಕಾದ ಅಮೃತ. 


Kk 


ಬಿ.ಎಂ. ಶ್ರೀಕಂಠಯ್ಯ ೩೫ 


೧೬. ನಮ್ಮ ಕುಲ ಕನ್ನಡ ಕುಲ 


(ಎಮ್ಮಿಗನೂರು ಕರ್ಣಾಟಕ ಸಂಘದ ಪ್ರಾರಂಭೋತ್ಸದ ಭಾಷಣ, ಏಪ್ರಿಲ್‌ ೧೯೪೦) 


ಪ್ರಪಂಚದ ನಾಗರಿಕ ಜನಾ೦ಗಗಳಲ್ಲಿ ಒಬ್ಬರಾದ ನಾವು ಅಮರರಾಗಿ 
ಉಳಿಯಬೇಕು. ಉತ್ತಮರೀತಿಯಿ೦ದ ಬಾಳಬೇಕು. 


kk 

ಕನ್ನಡಿಗರಾದ ನಾವು ಸುಸಂಘಟಿತರಾಗಬೇಕು. ನಮ್ಮ ನಾಡು-ನುಡಿಯ 
ಸೇವೆ ಸಲ್ಲಿಸಲು ಮುಂದುವರಿಯುವಾಗ ಹಿಂದೂ-ಮುಸಲ್ಲಾನ, ಬ್ರಾಹ್ಮಣ- 
ಬ್ರಾಹ್ಮಣೇತರ ಎ೦ಬ ಸಂಕುಚಿತಾಭಿಪ್ರಾಯಗಳನ್ನು ಬದಿಗೊತ್ತಿ ನಮ್ಮ ಕುಲ 
ಕನ್ನಡ ಕಲ, ಗೋತ್ರ-ಸೂತ್ರಗಳೆಲ್ಲವೂ ಕನ್ನಡವೇ, ನಮಗೆ " “ಕನ್ನಡ ಗೆಲ್ಗೆ" 
- "ಕನ್ನಡ ಬಾಳ್ಗೆ" ಎ೦ಬುದೇ ನಿತ್ಯವೂ ಪಠಿಸುವ ಪಂಚಾಕ್ಷರ 
ಮಹಾಮಂತ್ರವೆಂದು ಭಾವಿಸಬೇಕು. ಪ್ರತಿಯೊಬ್ಬ ಕನ್ನಡಿಗನೂ ಕನ್ನಡಮ್ಮನ 
ಹೂಜಾರಿಯಾಗಬೇಕು. ಆಕೆಯ ಆಶೀರ್ವಾದ ಹೊಂದಿ ಭಾರತಾಂಬೆಯ 
ಪೂಜೆಗೆ ಮುಂದಡಿಯಿಡಬೇಕು. 


kx 


ಗಡಿನಾಡಿನಲ್ಲಿ ವಾಸಿಸುವ ಕನ್ನಡಿಗರ ಸ್ಥಿತಿ ಬಹಳ ಶೋಚನೀಯವಾಗಿದೆ. 


೧೭. ರುದ್ರ ನಾಟಕ 
(ಮೈಸೂರು ಪ್ರಾಂತ ಸಮಿತಿಯಲ್ಲಿ ಮಾಡಿದ ಪ್ರಾರಂಭ ಭಾಷಣ, ೧.೨.೧೯೪೧ ) 


ಬೇಯದ ಒಲೆ ಯಾವುದು? ಸಾಯದ ಮನೆ ಯಾವುದು? 
kx 
ಸಾಹಿತ್ಯವೆಲ್ಲಾ ಮಿಠಾಯಿಯಲ್ಲ; ಕಹಿ ಔಷಧವೂ ಉಂಟು. 


xx 


ಆ 


ಬಿ.ಎಂ. ಶೀಕಂಠಯ್ಯ 


ಇದಿ 


ಗೆ 
5 
ನಿಷತುಗಳು ಸಾರುವ 
ನು 


ಪ 


ಉ 
ಉ 


ಧರ್ಮವನ್ನು ನಂಬಬೇಕು. 
xxx 


ಕಾ 
ಈ 
ಡಾ 


ನಡೆಯುವವರೂ ಆ 


ಉಂಟು ಎಂದು ನಂಬಿ 
ಕರೇ, ಏನೇ ನಂಬಿದರೂ. 


ಣ: ೧೪.೯.೧೯೪೧ ) 


ಹ 
ಊ 


ದಾಗ ಮಾಡಿದ ಭಾ 


9 
Pp 


02೨.೮ 
ಖರ್‌ 


ನಾವು ಸಂಬಳದ ಉಪಾಧ್ಯಾಯರು. 


ಭವದಿಂದ 


| 


ಜ್ರ 


ತಾಯಿ; ಮಹಾ 


೫೫೫ 


೫:೫ ೫% 


ಬಿ.ಎಂ. ಶ್ರೀಕ೦ಠಯ್ಯ ೩೭ 


ಈ ಪ್ರಪಂಚದಲ್ಲಿ ನಿರ್ದುಷ್ಟವಾದದ್ದು, ಪರಿಪೂರ್ಣ-ವಾದದ್ದು ಯಾವುದೂ 
ಇಲ್ಲ. ಎಲ್ಲದರಲ್ಲೂ ಒಂದು ಸತ್ವವಿದೆ. ಒಂದು ವೈಶಿಷ್ಟ್ಯವಿದೆ, ಹಾಗೆಯೇ 
ಕೊರತೆಯಿದೆ. ಕಲ್ಮಷವಿದೆ ಎ೦ದು ನನ್ನ ಭಾವನೆ. 

5% 
ಒಡಕುಹುಟ್ಟಿಸುವ ಮೋಟುಗೋಡೆಗಳನ್ನು ಒಡೆದು, ಮುಚ್ಚಿದ ಕಿಟಕಿಗಳನ್ನು 
ತೆರೆದು, ಎಲ್ಲ ದಿಕ್ಕುಗಳಿಂದಲೂ ಅಳವನ್ನೂ ಅಂದವನ್ನೂ ತುಂಬಿಕೊಂಡು 
ಕನ್ನಡ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯವಿಧಾತೆಯಾಗಿ 
ಬೆಳಗಬೇಕು, ಸಂಯುಕ್ತ ಭಾರತಕ್ಕೆ ಚತುರ್ಭುಜವಾಗಿ ನಿಲ್ಲಬೇಕು. 

KKK 
ಎಲ್ಲಾ ಮತಗಳಲ್ಲಿಯೂ ಎಲ್ಲಾ ಸಾಹಿತ್ಯಗಳಲ್ಲಿಯೂ ಚಿನ್ನವೂ ಉಂಟು; 
ಹಿತ್ತಾಳೆಯೂ ಉಂಟು. ಜೀವ ರಸವೂ ಉಂಟು, ಬರಿಯ ಭ್ರಾಂತಿಯ 
ಕಸವೂ ಉಂಟು. 

xxx 
ಅಂಧಶ್ರದ್ದೆಯಿಂದ ಬಿಡುಗಡೆಯನ್ನೂ ಒಂದು ದೊಡ್ಡಕೆಲಸಕ್ಕಾಗಿ ಒಕ್ಕಟ್ಟನ್ನೂ 
ಧ್ಯೇಯ "ಸಾಧನೆಯಿಂದ ಸೌಖ ವನ್ನೂ ಪಡೆದು, ಸ್ವತಂತ ಸಂಯುಕ್ತ 
ಸುಖಮಯ ಭಾರತದಲ್ಲಿ (೩ free als happy India) ಬಾಳೋಣ 
ಎಂಬುದೇ ನನ್ನ ಜೀವನದ ರಹಸ್ಯ; ನನ್ನ ಕನ್ನಡ ಕೆಲಸದ ಗುಟ್ಟು; ನನ್ನ 
ಮಿಡಿತ, ಕುದಿತ. 


ಪಾಧ್ಯಾಯನಾಗಿ ಕನ್ನಡ ತಾಯ ಕೃಪ ಪಾಕಟಾಕ್ಷ ಕಕ್ಕೆ ಪ ಪಾತ್ರನಾದೆ. ಆಕೆ ನನ್ನನ್ನು 
ಸತ ಸೇವೆಗೆ ಕರೆದಳು. ಧನ್ಯನಾದೆ. 
೫:೫೫ 


ಸರ್ವರ ಕರುಣದ ಶಿಶು ನಾನು ನಾಡ ತೊತ್ತು. 


೫.೫೫% 


೩೮ ಬಿ.ಎಂ. ಶ್ರೀಕಂಠಯ್ಯ 


೨೦. ಬೀಳ್ಕೊಡುಗೆ 
(ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷ ಸ್ಥಾನದಿಂದ ಬಿಡುಗಡೆಯಾದಾಗ: 
೨೧.೧೨.೧೯೪೨.) 


(ಕನ್ನಡ ಸಾಹಿತ್ಯ) ಪರಿಷತ್ತಿನ ನಮ್ಮ ಆಸೆ, ನೋಟ, ಕನಸು ಬಲು. 
ದೊಡ್ಡದು 

ನಿಮ್ಮ ಪ್ರೇಮವನ್ನೆಲ್ಲಾ ನನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನೆ- 
ಹಿಡಿಯಲಾರದೆ ಅದು ಬಿರಿಯುತ್ತಿದೆ, ದಾಳಿಂಬೆಯ ಹಣ್ಣಿನಂತೆ! ನಾನು 
ಇದರಲ್ಲಿ ಧನ್ಯ 


೫ 3 ೫ 


ಒಲುಮೆಗಿಂತ ಗೆಲವಿಲ್ಲ. ಒಕ್ಕೂಟಕ್ಕಿಂತ ಬಲವಿಲ್ಲ.. 

ಮವ 
ಧರ್ಮದ ಹೊಸಹುಟ್ಟು, ಭಾರತದ ಬಿಡುಗಡೆ, ಕರ್ನಾಟಕದ ಒಕ್ಕೂಟ, 
ಕನ್ನಡದಲ್ಲಿ ಎಶ್ವಸಂಸ್ಕೃ ತಿ-ಇವು ಎಲ್ಲೆಲ್ಲಿ ಮಿಡಿಯುತ್ತಿವೆ ಅಲ್ಲಿ ನಾನೂ 
ಮಿಡಿಯುತ್ತೇನೆ. 


೫೫ 


೨೧. ಜನಪದ ಸಾಹಿತ್ಯ 

( "ಗರತಿಯ ಹಾಡು" ಸಂಗ್ರಹದ ಪ್ರಸ್ತಾವನೆ-೧೯೩೬ ) 

ಆದಿಯಲ್ಲಿ ದೇವತಾಪ್ರೇರಣೆಯಿ೦ದ ಹುಟ್ಟಿದುದೇ ಕವಿತಾವಾಣಿ; ಅದು 
ಯಷಿಗಳಲ್ಲಿಯೂ ಮಹಾಕವಿಗಳಲ್ಲಿಯೂ ಕಾಣುವುದು. 


kk 


ಜನವಾಣಿ ಬೇರು: ಕವಿವಾಣಿ ಹೂವು. 


೫33 


ಬಿ.ಎಂ. ಶ್ರೀಕ೦ಠಯ್ಯ ೩೯ 


ಒಂದು ವೇಳೆ ಯಷಿಮೂಲ ನದಿ ಮೂಲಗಳನ್ನು ಯಾವ ಶ್ರದ್ದೆಯಿಂದ 
ಪೂಜಿಸುವರೋ ಅದೇ ಶ್ರದ್ದೆಯಿಂದ ಈ (ಜನಪದ) ಸಾಹಿತ್ಯ ಪ್ರವಾಹ 
ಮೂಲವನ್ನು ಪೂಜ್ಯಭಾವದಿಂದ ಕಾಣುವರು. 

Kk 
ನವನಾಗರಿಕತೆಯ ಹೊಡೆತದಲ್ಲಿ, ಪೌಢಸಾಹಿತ್ಯದ ತಿರಸ್ವಾರದಲ್ಲಿ ಈ ಜನಪದ 
ಸಾಹಿತ್ಯ ಉಳಿಯುವುದೇ ಕಷ್ಟವಾಗಿದೆ. ನಾಶವಾಗುವುದಕ್ಕೆ ಮೊದಲೇ ಇದನ್ನು 
ಕಾಪಾಡಿಕೊಳ್ಳುವುದು ಕನ್ನಡಿಗರ ಕರ್ತವ್ಯ. 


ಸಿರಿಗನ್ನಡಂ ಗೆಲ್ಲೆ § ಬಾಳ್ಗೆ y 


ಬಿ.ಎಂ.ಶ್ರೀಕಂಠಯ್ಯ ಅವರ 
ಜೀವನದ ಮೈಲಿಗಲ್ಲುಗಳು 
೩.೧.೧೮೮೪- ಜನನ. ಸಂಪಿಗೆ, ತುಮಕೂರು ಜಿಲ್ಲೆ. ತಾಯಿಯ 


ತೌರುಮನೆ. ಸ್ವಂತಊರು: ಬೆಳ್ಳೂರು-ನಾಗಮಂಗಲ 
ತಾಲ್ಲೂಕು, ಮಂಡ್ಯ ಜಿಲ್ಲೆ. 


೧೯೦೨- ವರೆಗೆ ಬಾಲ್ಯ, ಪ್ರಾಥಮಿಕ ಶಿಕ್ಷಣ. 
೧೯೦೩- ಎಫ್‌.ಎ., ಶಿಕ್ಷಣ ಶ್ರೀರಂಗಪಟ್ಟಣ, ಮೈಸೂರು 
೧೯೦೪- ಮದುವೆ. ಹೆಂಡತಿ : ದೇವಮ್ಮ (ಗು೦ಡಮೃ. 

ಮಕ್ಕಳು: ಶಶರದಮ್ಮ ತಂಗಮ್ಮ ತವ್ನಯ್ಲ 

ಅ ೬ ೬ "ರ 

೧೯೦೬ ಬಿ.ಎ.ಬೆಂಗಳೂರು(೨೨ನೆಯ ವಯಸ್ಸು) 
೧೯೦೭- ಬಿ.ಎಲ್‌.ಮದರಾಸು(೨೩ನೆಯ ವಯಸ್ಸು) 
೧೯೦೯- ಎ೦.ಎ..(೨೫ನೆಯ ವಯಸ್ಸು) 


೧೨.೧.೧೯೧೦- ಮೈಸೂರು ಮಹಾರಾಜ ಕಾಲೇಜಿನಲ್ಲಿ 
ಇಂಗ್ಲಿಷ್‌ ಅಧ್ಯಾಪಕ 


೧೯೧೧- “ಕನ್ನಡ ಮಾತು ತಲೆಯೆತ್ತುವ ಬಗೆ" 
ಕುರಿತು ಧಾರವಾಡದಲ್ಲಿ ಭಾಷಣ 

೧೯೧೨- “ Rhetoric Notes “ ರಚನೆ 

೧೯೧೪- ಇಂಗ್ಲಿಷ್‌ ಅಸಿಸ್ಟೆಂಟ್‌ ಪ್ರೊಫೆಸರ್‌ 

೧೯೧೫- ಪತ್ನಿ ದೇವಮ್ಮ ನಿಧನ 

೧೯೧೯- ಇಂಗ್ಲಿಷ್‌ ಜೂನಿಯರ್‌ ಪೊಫೆಸರ್‌ 


೧೯೨೧- "ಇಂಗ್ಲಿಷ್‌ ಗೀತಗಳು " ಪ್ರಕಟಣೆ 


ಬಿ.ಎಂ. ಶ್ರೀಕ೦ಠಯ್ಯ 


೧೯೨೩- 
೧೯೨೬- 
೧೯೨೬-೩೦- 
೧೯೨೬. 
೧೯೨೮- 


೧೯೨೯- 
೧೯೩೦- 


೧೯೩೧- 
೧೯೩೪- 
೧೯೩೫- 


೧೯೩೮- 


೧೯೩೮-೪೩ 


೧೯೩೯- 


೧೯೪೧- 


೪೧ 


ಎರಡನೆ ದರ್ಜೆ ಇಂಗ್ಲಿಷ್‌ ಪೊಫೆಸರ್‌ 
“ಗದಾಯುದ್ಧ ನಾಟಕಂ" ಪ್ರಕಟಣೆ 

ಮೈಸೂರು ವಿಶ್ವವಿದ್ಯಾನಿಲಯ ರಿಜಿಸ್ಟಾರ್‌ 

ಕನ್ನಡದ ಗೌರವಪ್ರಾಧ್ಯಾಪಕ 

ಕಲಬುರ್ಗಿಯಲ್ಲಿ ನಡೆದ ೧೪ನೆಯ ಕನ್ನಡ ಸಾಹಿತ್ಯ 
ಸಮ್ಮೇಳನದ ಅಧ್ಯಕ್ಷತೆ 

"ಅಶ್ವತ್ಥಾಮನ್‌" ನಾಟಕ ಪ್ರಕಟಣೆ 

ಮೊದಲದರ್ಜೆ ಇಂಗ್ಲಿಷ್‌ ಪ್ರೊಫೆಸರ್‌, ಅಳಿಯ 
ಗುಂಡಪ್ಪ ನಿಧನ 

ಮೈ.ವಿ.ವಿ. ಗ್ರಂಥಮಾಲೆ ಪ್ರಾರಂಭ, ಅದರ ಪ್ರಧಾನ 
ಸಂಪಾದಕ 

ಪುತ್ತೂರು ದಸರಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ 
“ಪಾರಸಿಕರು' ಪ್ರಕಟಣೆ 

"ರಾಜ ಸೇವಾಸಕ್ತ' ಬಿರುದು, 

ಶ್ರೀಕೃಷ್ಣರಾಜ ಒಡೆಯರ್‌ ಅವರಿಂದ 

ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷ 

“ಕನ್ನಡ ನುಡಿ' ವಾರಪತ್ರಿಕೆ ಪ್ರಾರಂಭ, 

ಕ.ಸಾ.ಪ. ದಲ್ಲಿ ಮಹಿಳಾ ಶಾಖೆ ಪ್ರಾರಂಭ 
ಮೈಸೂರು ಜೈನ ಅಸೋಸಿಯೇಷನ್‌ನಿಂದ 
ಸನ್ಮಾನ ಕ.ಸಾ.ಪ.ದಲ್ಲಿ ೭೨೦೦ರೂ. 
ಕೊಡುಗೆಯಿಂದ "ಬಿ.ಎಂ.ಶ್ರೀ. ಅಚ್ಚುಕೂಟ' 
ಪ್ರಾರಂಭ 

"ಸಂಭಾವನೆ' ಗಂಥ ಸಮರ್ಪಣೆ 


೪೨ 


೧೯೪೨- 


೧೯೪೩- 
೧೯೪೪- 


೫.೧.೧೯೪೬- 


೧೯೪೮- 


೬೫.೧೯೭೯ - 


೧೯೮೩- 


೧೯೮೪- 


೧೯೯೫- 


೨೦೦೨- 


೨೦೦೩ 
೧೦.೯.೨೦೦೪- 


ಬಿ.ಎಂ. ಶ್ರೀಕಂಠಯ್ಯ 


ನಿವೃತ್ತಿ. ಮೈಸೂರು ಸಂಸ್ಥಾನದ ವಯಸ್ಕರ ಶಿಕ್ಷಣ 
ಸಮಿತಿ ಅಧ್ಯಕ್ಷ 

“ಹೊಂಗನಸುಗಳು' ಪ್ರಕಟಣೆ 

ಧಾರವಾಡ ಕೆ.ಇ.ಬೋರ್ಡ್‌(ಜೆಎಸ್‌ಎಸ್‌ 
ಕಾಲೇಜು) ಕಲಾ ಕಾಲೇಜಿನ ಪ್ರಾಂಶುಪಾಲ 
ಧಾರವಾಡದಲ್ಲಿ ನಿಧನ. (೬೨ರ ವಯಸ್ಸಿನಲ್ಲಿ) 
“ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ', “ಇಸ್ಲಾಂ ಸಂಸ್ಕೃತಿ', 
ಮಹಮ್ಮದ್‌ ಅಬ್ಬಾಸ್‌ ಷೂಸ್ತಿ ಅವರ ಗ್ರಂಥದ 
ಅನುವಾದ, ಪ್ರಕಟಣೆ 

ಬೆ೦ಗಳೂರಿನಲ್ಲಿ “ಬಿಎಂಶ್ರೀ. ಸ್ಮಾರಕ ಪ್ರತಿಷ್ಠಾನ' - 
ಎಂ.ವಿ. ಸೀತಾರಾಮಯ್ಯನವರಿ೦ದ ಸ್ಥಾಪನೆ 

"ಶ್ರೀ ಸಾಹಿತ್ಯ" ಸಮಗ್ರ ಕೃತಿ ಸಂಪುಟ ಪ್ರಕಟಣೆ, 
ಮೈಸೂರು ವಿ.ವಿ. 

ಜನ್ಮಶತಮಾನೋತ್ಸವ ಆಚರಣೆ : "ಶ್ರೀನಿಧಿ', 
“ಶ್ರೀಉತ್ಸವ', “"ಶ್ರೀಗ೦ಧ' ಸಂಸ್ಕರಣ ಸಂಪುಟಗಳ 
ಸಮರ್ಪಣೆ. 

ಬೆಳ್ಳೂರಿನಲ್ಲಿ “ಆಚಾರ್ಯ ಬಿಎಂಶ್ರೀ ಶತಮಾನ 
ಭವನ' ನಿರ್ಮಾಣ, ಬಿ.ಎಂ.ಶ್ರೀ. ಪ್ರತಿಷ್ಠಾನದ 
ಶಾಖೆ ಆರಂಭ. 

ಬೆ೦ಗಳೂರಿನಲ್ಲಿ ಬಿಎಂಶ್ರೀ ಲೋಹದ ಪ್ರತಿಮೆ ಸ್ಥಾಪನೆ, 
ಕೆ.ಆರ್‌. ರಸ್ತೆ, ನ್ಯಾಷನಲ್‌ ಕಾಲೇಜು ವೃತ್ತದಲ್ಲಿ. 
ಬೆಳ್ಳೂರಿನಲ್ಲಿ ಬಿಎಂಶ್ರೀ ಶಿಲಾ ಪುತ್ಥಳಿ ಅನಾವರಣ. 
ಬೆಂಗಳೂರಿನಲ್ಲಿ “ಬಿ.ಎಂ.ಶ್ರೀ.ಪ್ರತಿಷ್ಠಾನ ರಜತೋತ್ಸವ 
ದಲ್ಲಿ ಬಿಎಂಶ್ರೀ ಕಲಾಭವನ' ಲೋಕಾರ್ಪಣೆಮತ್ತು 
ಬಿ.ಎಂ.ಶ್ರೀ. ಲೋಹದ ಪುತ್ತಳಿ ಅನಾವರಣ 


ಇ @ pe ಈ ಇ ಚ ಟ ೦ 


ಬಿ.ಎಂ.ಶ್ರೀ.ಅವರ ಕೃತಿಗಳು 


ಕನ್ನಡ ಇಂಗ್ಲಿಷ್‌ ವಿಚಾರಗಳು (೧೯೧೩) 

ಇಂಗ್ಲಿಷ್‌ ಗೀತಗಳು (೧೯೨೧) 

ಗದಾಯುದ್ಧ ನಾಟಕಂ (೧೯೨೬) 

ಅಶ್ವತ್ಥಾಮನ್‌(ನಾಟಕ) (೧೯೨೯) 

ಪಾರಸಿಕರು(ನಾಟಕ) ೧೯೩೫) 

ಕನ್ನಡ ಛಂದಸ್ಸಿನ ಚರಿತ್ರೆ (ಕನ್ನಡ ಕೈಪಿಡಿ ಭಾಗ-೧ ರಲ್ಲಿ-೧೯೩೬) 

ಕನ್ನಡ ಬಾವುಟ (ಸಂಪಾದಿತ- ೧೯೩೮) 

ಹೊಂಗನಸುಗಳು(ಕವನಗಳು) (೧೯೪೩) 

ಕನ್ನಡ ಸಾಹಿತ್ಯ ಚರಿತ್ರೆ (ಕನ್ನಡ ಕೈಪಿಡಿ ಭಾಗ-೨ ರಲ್ಲಿ-೧೯೪೭) 

೧೦. ಕನ್ನಡಿಗರಿಗೆ ಒಳ್ಳೆಯಸಾಹಿತ್ಯ (ಲೇಖನ ಸಂಗಹ) (೧೯೪೮) 

೧೧.ಇಸ್ಲಾಂ ಸಂಸ್ಕೃತಿ (೧೯೪೮). 

೧೨. ಕನ್ನಡ ಕೈಪಿಡಿ(ಸ೦ಪಾದನೆ) 

೧೩. Improvment of Kannada (A Hand book of Rhetoric 
1919- (೧೯೮೫) 

೧೪. ಶ್ರೀ ಸಾಹಿತ್ಯ (ಸಮಗ್ರ ಸಾಹಿತ್ಯ) (೧೯೮೩) 


ಬಿ.ಎಂ.ಶ್ರೀ. ವಂಶವೃಕ್ಷ 


ಬೆಳ್ಳೂರು ಮೈಲಾರಯ್ಯ 
(ಹೆಂ. - ಭಾಗೀರಥಮ್ಮ) 


ಬಿ.ಎಂ.ಶ್ರೀಕಂಠಯ್ಯ ಕಾವೇರಮ್ಮ ನಂಜಮ್ಮ ಶಿವರಾಮಯ್ಯ ಕೃಷ್ಣಸ್ವಾಮಿ 


(ದೇವಮೃ (ಕೃಷ್ಣಸ್ವಾಮಿ) (ಎನ್‌.ಎಸ್‌. (ಲಲಿತ) (ತಂಗಮ್ಮ) 
ನಾರಾಯಣರಾವ್‌) 
ಶಾರದಮ ತಂಗಮ ತಮಯ್ಯ 
೬ ೬ ಮ) 


(ಗು೦ಡಪ್ಪ)  (ಎನ್‌.ಡಿ.ಎನ್‌.ರಾವ್‌) (ಅವಿವಾಹಿತ) 


ವಿಶಾಲಾಕ್ಷಿ ರತ್ನ ಎನ್‌.ರಾವ್‌ ಕಲ್ಯಾಣ ಎನ್‌.ರಾವ್‌ ವಿಜಯವನ್‌.ರಾವ್‌ *ಎಸ್‌.ಎನ್‌.ರಾವ್‌ 
(ವಿಶ್ವೇಶ್ವರಯ್ಯ) 


ವಿದ್ಯಾ ಶ್ರೀಕಂಠ 
(ವಿಕ್ರ೦) (ಸಂಧ್ಯಾಶರ್ಮ) 


(ಕವಿ ರಾಮಚ೦ದ್ರಶರ್ಮರ ಅಳಿಯ) 


ಕನ್ನಡ ತಿರುಕ್ಕುರೇ 


ಶ್ರೀಕೃಷ್ಣ ಲೀಲಾಗಾನಂ.' 


ಕಾರಂತ ಕಿರಣ 


ತಿಮ್ಮಪ್ಪದಾಸರ ಕೀರ್ತನೆಗಳು 


9. ಎಂ.ವಿ. | ಮ 
(ವ್ಯಕ್ತಿಚಿತ್ರ ಮತ್ತು ಸೂಕ್ತಿಗಳು) 


10. ಬಿ.ಎಂ.ಶ್ರೀ, / ಪ್ರತಿಷ್ಠಾನ-25 


ಬ.ಎಂಸ್ರೀ ಸ್ಮಾರಕ ಪ್ರತಿಷ್ಠಾನ. 


ಬೆಂಗಳೂರು 


